RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಅಕ್ಟೋಬರ್ ೩೧ , ೨೦೧೩ ( ಕಾರ್ತೀಕ ೯ , ಶಕ ವರ್ಷ ೧೯೩೫) 
Bangalore, Thursday, October 31, 2013 (Karthika 9, Shaka Varsha 1935 ) 


ಸಂಪುಟ ೧೪೮ 
Volume 148 


ಸಂಚಿಕೆ ೪೩ 
Issue 43 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಈ ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಹಾವೇರಿ ಲೋಕಾಯುಕ್ತ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ : 10 /2012ರ ಕರ್ನಾಟಕ ಲೋಕಾಯುಕ್ತ 

ಪ್ರಕರಣದಲ್ಲಿ ಒಳಗೊಂಡಿರುವ ಶ್ರೀ ಹೆಚ್.ಕೆ. ರುದ್ರಪ್ಪ, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆ, ನಿಯೋಜನೆ ಮೇಲೆ ಪೌರಾಯುಕ್ತರು, ನಗರ ಸಭೆ, ಹಾವೇರಿ ಇವರನ್ನು ಅಭಿಯೋಜನೆಗೆ 

ಗುರಿಪಡಿಸಲು ಅಭಿಯೋಜನಾ ಮಂಜೂರಾತಿ ನೀಡುವ ಬಗ್ಗೆ .- ಆದೇಶ 
ಓದಲಾಗಿದೆ: 1) ಅಪರ ಪೊಲೀಸ್ ಮಹಾ ನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು ರವರ ಕಛೇರಿ ಪತ್ರ 

ಸಂಖ್ಯೆ : ಲೋಕ್/ಐಎನ್‌ವಿ( ಜಿ)/ಎಲ್ - 59 /ಸಿಆರ್ - 10/2012 ಹಾವೇರಿ ದಿನಾಂಕ : 26 - 04 - 2013. 
2) ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ , 

ಬೆಂಗಳೂರು ಪತ್ರ ಸಂಖ್ಯೆ : ಕೈವಾಇ/ ನಿರೀ - 2 /ಲೋಕಾ/97/2012 - 13 , ದಿನಾಂಕ : 04 - 06 - 2013 . 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ 1 ರಲ್ಲಿ ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರು 
ಫಿರಾದುದಾರ ಶ್ರೀ ಎಸ್. ಎಂ . ಹಳ್ಳಿಕೇರಿ, ಯಾಲಕ್ಕಿ ಓಣಿ, ಹಾವೇರಿ ಇವರು ಹಾವೇರಿ ಜಿಲ್ಲಾ ಸತ್ರ ಹಾಗೂ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಖಾಸಗಿ 
ದೂರು ನಂ . 3/2012 ರಲ್ಲಿ ಪ್ರಕರಣದ ಆಪಾದಿತ -1 ರವರು ಮಾಜಿ ಶಾಸಕರು, ರಾಜ್ಯ ಎಸ್‌ಸಿ/ಎಸ್‌ಟಿ ಸಮಿತಿ ಅಧ್ಯಕ್ಷರು ಹಾಗೂ ಹಾವೇರಿ ನಗರ ಸಭಾ 
ಸದಸ್ಯರಾಗಿದ್ದು, ಸದರಿಯವರು ಶಾಸಕರ ಅನುದಾನದಲ್ಲಿ ಕಾಮಗಾರಿ ಕೆಲಸಗಳನ್ನು ಮಾಡಿಸುವ ಸಲುವಾಗಿ ಜಿಲ್ಲಾಧಿಕಾರಿ, ಹಾವೇರಿ ಮತ್ತು ಕಾರ್ಯದರ್ಶಿ , 
ಎಂ . ಎ. ಡಿ. ಬಿ . ಶಿವಮೊಗ್ಗ ಇವರಿಗೆ ಹಣ ಬಿಡುಗಡೆ ಮಾಡಲು ಮನವಿ ಸಲ್ಲಿಸಿ ಆಪಾದಿತ - 4 ರಿಂದ 7 ರವರುಗಳನ್ನು ತಮ್ಮ ಅಧಿಕಾರದ ಪ್ರಭಾವಕ್ಕೆ 
ಒಳಪಡಿಸಿಕೊಂಡು ತನ್ನ ಮಕ್ಕಳಾದ ಆಪಾದಿತ - 2 ಮತ್ತು 3 ರವರಿಗೆ ಹಾವೇರಿ ನಗರಸಭೆಯಿಂದ ಸುಳ್ಳು ಕಾಮಗಾರಿ ನಿರ್ವಹಣಾ ಪತ್ರವನ್ನು ಕೊಡಿಸಿ , 
ಗುತ್ತಿಗೆಯನ್ನು ವಹಿಸಿ ಕೊಟ್ಟಿರುವ ಬಗ್ಗೆ ಆಪಾದಿಸಿ, ಈ ಕೆಳಕಂಡ ಎಲ್ಲಾ ಆಪಾದಿತರುಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೋರಿ ಘನ ನ್ಯಾಯಾಲಯಕ್ಕೆ 
ಫಿಲ್ಯಾದು ಸಲ್ಲಿಸಿರುತ್ತಾರೆ. 

1. ನೆಹರು ಸಿ. ಓಲೇಕಾರ, ಶಾಸಕರು, ಹಾವೇರಿ 
2 . ಮಂಜುನಾಥ ಎನ್. ಓಲೇಕಾರ , ಶಿಡೇನೂರ, ಹಾವೇರಿ ತಾಲ್ಲೂಕು 

ದೇವರಾಜ ಎನ್. ಓಲೇಕಾರ, ಶಿಡೇನೂರ, ಹಾವೇರಿ ತಾಲ್ಲೂಕು. 
4. ಹೆಚ್.ಕೆ. ರುದ್ರಪ್ಪ, ಪೌರಾಯುಕ್ತರು, ನಗರಸಭೆ, ಹಾವೇರಿ. 
5. ಹೆಚ್.ಕೆ. ಕಲ್ಲಪ್ಪ, ಎ. ಇ.ಇ . ನಗರಸಭೆ, ಹಾವೇರಿ. 
6. ಕೆ. ಮಂಜುನಾಥ, ಜೆ. ಇ. ನಗರಸಭೆ, ಹಾವೇರಿ. 
7, ಎಸ್. ಪಿ . ಕಮದೋಡ, ದ್ವಿ . ದ . ಸ. ನಗರಸಭೆ, ಹಾವೇರಿ 
8. ಪಿ. ಎಸ್. ಚಂದ್ರಮೋಹನ್ , ಎಇಇ ನಗರಸಭೆ , ಹಾವೇರಿ 
9 . ಕೆ. ಕೃಷ್ಣಾ ನಾಯಕ, ಸಹಾಯಕ ಅಭಿಯಂತರರು , ನಗರಸಭೆ , ಹಾವೇರಿ. 

( ೧೬೨೫ ) 


೧ 


೧೬೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


ಭಾಗ ೧ 


G 


ಆಪಾದಿತ -1 ಶ್ರೀ ನೆಹರು ಸಿ. ಓಲೇಕಾರ ಇವರ ಅಧಿಕಾರ ಪ್ರಭಾವಕ್ಕೆ ಒಳಪಟ್ಟು ಆಪಾದಿತ - 2 ಮತ್ತು 3 ಇವರುಗಳಿಗೆ ಸುಳ್ಳು ಕಾಮಗಾರಿ 
ನಿರ್ವಹಣಾ ದೃಢೀಕರಣವನ್ನು ಒದಗಿಸಿ ಕೊಡುವಲ್ಲಿ ಶ್ರೀ ಹೆಚ್.ಕೆ. ರುದ್ರಪ್ಪ ಇವರು ಕ್ರಿಮಿನಲ್ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ 
ದೃಢಪಟ್ಟಿರುವುದಾಗಿ ವರದಿಯಲ್ಲಿ ತಿಳಿಸಿರುತ್ತಾರೆ. ಸರ್ಕಾರವು ತನಿಖಾ ವರದಿಯ ಬೆರಳಚ್ಚು ಪ್ರತಿ ಪ್ರಥಮ ವರ್ತಮಾನ ವರದಿಯ ಪ್ರತಿ. ದಾಖಲೆಗಳ 
ಪ್ರತಿಗಳು ಮತ್ತು ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಲಾಗಿದೆ. 

ಪೋಲೀಸ್ ಉಪಾಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಹಾವೇರಿ ಇವರು ಘನ ನ್ಯಾಯಾಲಯದ ಆದೇಶದ ಮೇರೆಗೆ ಮೇಲ್ಕಂಡ 
ಆಪಾದಿತರುಗಳು ವಿರುದ್ಧ ಹಾವೇರಿ ಲೋಕಾಯುಕ್ತ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ : 10 /2012ರ ಕಲಂ 13(1) ( ಡಿ ) ಸಹವಾಚನ 13 ( 2) ಲಂಚ 
ನಿರೋಧಕ ಕಾಯ್ದೆ 1988 ಮತ್ತು ಕಲಂ 197, 409 ಮತ್ತು 420 ಭಾದಸಂ ದಿನಾಂಕ : 30 -10 -2012ರ ಪ್ರಕಾರವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು 
ತನಿಖೆಯನ್ನು ಕೈಗೊಂಡಿರುತ್ತಾರೆ . ತರುವಾಯ ತನಿಖೆಯನ್ನು ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ , ದಾವಣಗೆರೆ ಇವರು 
ಮುಂದುವರೆಸಿರುತ್ತಾರೆ. 

ಮೇಲ್ಕಂಡ 9 ಜನ ಆಪಾದಿತರುಗಳು ಕಲಂ 13(1)( ಡಿ) ಸಹವಾಚನ 13 (2) ಲಂಚ ನಿರೋಧಕ ಕಾಯ್ದೆ 1988 ಮತ್ತು ಕಲಂ 197, 409 ಮತ್ತು 
420 ಭಾದಸಂ ಅಡಿಯಲ್ಲಿ ಎಸಗಿರುವ ಅಪರಾಧಕ್ಕೆ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಲು ಅರ್ಹರಾಗಿರುತ್ತಾರೆ. ಆಪಾದಿತರನ್ನು 
ಅಭಿಯೋಜನೆಗೆ ಒಳಪಡಿಸಲು ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಅತ್ಯಗತ್ಯವಾಗಿರುತ್ತದೆ. 

ಆದ್ದರಿಂದ ಮೇಲ್ಕಂಡ ಆಪಾದಿತರುಗಳ ಪೈಕಿ ಪ್ರಕರಣದ ಆಪಾದಿತ - 4 ಶ್ರೀ ಹೆಚ್ .ಕೆ. ರುದ್ರಪ್ಪ, ಪೌರಾಯುಕ್ತರು ನಗರಸಭೆ ಹಾವೇರಿ ( ಮಾತೃ 
ಇಲಾಖೆ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ) ಇವರು ಎಸಗಿರುವ ಅಪರಾಧಕ್ಕೆ ಅಭಿಯೋಜನೆ ಒಳಪಡಿಸಲು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988 
ಕಲಂ 19(1)( ಸಿ) ಮತ್ತು ಕಲಂ 197 ಸಿಆರ್‌ಪಿಸಿ ಅನ್ವಯ ಅಭಿಯೋಜನಾ ಮಂಜೂರಾತಿಯನ್ನು ನೀಡಲು ಕೋರಿದ್ದಾರೆ. 

ಶ್ರೀ ಹೆಚ್ .ಕೆ. ರುದ್ರಪ್ಪ ಇವರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಎ ದರ್ಜೆ ಅಧಿಕಾರಿಯಾಗಿರುವುದರಿಂದ ಮಾನ್ಯ ಲೋಕಾಯುಕ್ತ 
ಕಛೇರಿಯಿಂದ ಸ್ವೀಕರಿಸಲಾದ ಪ್ರಸ್ತಾವನೆ ಮತ್ತು ದಾಖಲಾತಿಗಳೊಂದಿಗೆ ಕೈಗಾರಿಕಾಭಿವೃದ್ಧಿ ಆಯುಕ್ತರು ಮತ್ತು ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆ ಬೆಂಗಳೂರು ಇವರು ಸದರಿ ಅಧಿಕಾರಿಯನ್ನು ಅಭಿಯೋಜನೆಗೆ ಗುರಿಪಡಿಸಿ ಅಭಿಯೋಜನಾ ಮಂಜೂರಾತಿಯನ್ನು ನೀಡಲು ಮೇಲೆ ಓದಲಾದ 
ಕ್ರಮ ಸಂಖ್ಯೆ 2 ರ ಪತ್ರದಲ್ಲಿ ಸರ್ಕಾರವನ್ನು ಕೋರಿದ್ದಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶ ನೀಡಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಾಕೈ 231 ಕೈಸೇವಿ 2012 , ಬೆಂಗಳೂರು, ದಿನಾಂಕ : 23 -07 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಆಪಾದಿತ ಅಧಿಕಾರಿ ಹಾಗೂ ಪ್ರಕರಣದ ಆರೋಪಿ- 4 ಶ್ರೀ ಹೆಚ್.ಕೆ. ರುದ್ರಪ್ಪ, ಉಪ 
ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ನಿಯೋಜನೆ ಮೇಲೆ ಪೌರಾಯುಕ್ತರು, ನಗರ ಸಭೆ, ಹಾವೇರಿ ಇವರನ್ನು ಹುದ್ದೆಯಿಂದ ತೆಗೆದು ಹಾಕುವ 
ಅಧಿಕಾರವುಳ್ಳ ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಶ್ರೀ ಹೆಚ್.ಕೆ. ರುದ್ರಪ್ಪ , ಉಪ ನಿರ್ದೇಶಕರು, ಇವರನ್ನು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988 ಕಲಂ 
19 (1)( ಸಿ) ಮತ್ತು ಕಲಂ 197 ಸಿಆರ್‌ಪಿಸಿ ಅನ್ವಯ ಅಭಿಯೋಜನೆಗೆ ಗುರಿಪಡಿಸಲು ಸರ್ಕಾರವು ಅಭಿಯೋಜನಾ ಮಂಜೂರಾತಿ ನೀಡಿ ಆದೇಶಿಸಿದೆ. 

ಕರ್ನಾಟಕ ಸರ್ಕಾರದ ವ್ಯವಹಾರ ನಿಯಮಾವಳಿ 1977 ರನ್ವಯ ಈ ಮೇಲ್ಕಂಡ ಆದೇಶವನ್ನು ಈ ಕಛೇರಿಯ ಮೊಹರು ಮತ್ತು ನನ್ನ ಸಹಿಯ 
ಅಡಿಯಲ್ಲಿ ದಿನಾಂಕ . . . . . . ರಂದು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
PR, 906 

ಎಸ್ . ರೇಣುಕಾರಾಧ್ಯ 
SC - 50 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು ಮತ್ತು ಸಮನ್ವಯ ). 


ಶಿಕ್ಷಣ ಸಚಿವಾಲಯ 
ವಿಷಯ: ಸೇವೆಯಲ್ಲಿ ಒಂದೂ ಪದೋನ್ನತಿ ಇಲ್ಲದೆ 25 ಮತ್ತು 30 ವರ್ಷಗಳು ಅದೇ ಹುದ್ದೆಯಲ್ಲಿ ಮುಂದುವರೆದಿರುವ 

ತಾಂತ್ರಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿನ ನೌಕರರಿಗೆ ಹೆಚ್ಚುವರಿ 

ವೇತನ ಬಡ್ತಿ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 12 ಎಸ್‌ಆರ್‌ಪಿ 2012 ( VIII) ಬೆಂಗಳೂರು ದಿನಾಂಕ : 14ನೇ 

ಜೂನ್ 2012 . 
2) ತಾಂತ್ರಿ ಶಿಕ್ಷಣ ನಿರ್ದೇಶಕರು , ಬೆಂಗಳೂರು ರವರ ಪತ್ರ ಸಂಖ್ಯೆ : ಡಿಟಿಇ 94 ಎಎಸ್ಟಿ 4 ( ಎ ) 2012 

13 /4627 ದಿನಾಂಕ : 03 - 01 - 2013 . 


ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕಂಡಿಕೆ 6(i) ರಲ್ಲಿ ನಮೂದಿಸಲಾಗಿರುವ ನೌಕರರನ್ನು ಹೊರತುಪಡಿಸಿ , ರಾಜ್ಯ 
ವೇತನ ಶ್ರೇಣಿಯಲ್ಲಿನ ಮೊದಲ 15 ಶ್ರೇಣಿಯಲ್ಲಿರುವ ಯಾವುದೇ ಒಂದು ಹುದ್ದೆಯಲ್ಲಿ 25 ವರ್ಷ ಮತ್ತು 30 ವರ್ಷಗಳ ಕಾಲ ಒಂದೂ ಪದೋನ್ನತಿ 
ಪಡೆಯದೆ ಮುಂದುವರೆದಿರುವ ಅಥವಾ ಮುಂದುವರೆಯುವ ಸರ್ಕಾರಿ ನೌಕರನಿಗೆ ಆ ಹುದ್ದೆಗೆ ನಿಗದಿಪಡಿಸಲಾದ ವೇತನ ಶ್ರೇಣಿಯಲ್ಲಿ ಅಥವಾ 
ಅವನು/ ಅವಳು ಹೊಂದಿರುವ ಆಯ್ಕೆಕಾಲಿಕ ವೇತನ ಶ್ರೇಣಿಯಲ್ಲಿ ಅಥವಾ ಹಿರಿಯ ವೇತನ ಶ್ರೇಣಿಯಲ್ಲಿ ಆಯಾ ಪ್ರಕರಣಕ್ಕನ್ವಯ 2ನೇ ಮತ್ತು 3ನೇ 
ಹೆಚ್ಚುವರಿ ವೇತನ ಬಡ್ತಿಯನ್ನು ದಿನಾಂಕ : 01 - 04 - 2012 ರಿಂದ ಜಾರಿಗೆ ಬರುವಂತೆ ಅಥವಾ 25 ಮತ್ತು 30 ವರ್ಷಗಳ ಸೇವೆ ಪೂರ್ಣಗೊಳಿಸಿದ 
ದಿನಾಂಕದಿಂದ ಜಾರಿಗೆ ಬರುವಂತೆ, ಇದರಲ್ಲಿ ಯಾವುದು ನಂತರವೋ , ಆ ದಿನಾಂಕದಿಂದ ಮಂಜೂರು ಮಾಡಿ ಆದೇಶ ಹೊರಡಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


೧೬೨೭ 


ಮೇಲೆ ಕ್ರಮ ಸಂಖ್ಯೆ ( 2 ) ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೇಶಕರು, ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ 12 ಎಸ್‌ಆರ್‌ಪಿ 2012 ( vii) 
ಬೆಂಗಳೂರು ದಿನಾಂಕ : 14ನೇ ಜೂನ್ 2012ರ ಆದೇಶವನ್ನು ರಾಜ್ಯ ಸರ್ಕಾರದಿಂದ ವೇತನಾನುದಾನ ಪಡೆಯುತ್ತಿರುವ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಇತರೇ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಬೋಧಕ 
ಮತ್ತು ಬೋಧಕೇತರ ನೌಕರರಿಗೆ ವಿಸ್ತರಿಸಿರುವಂತೆ, ತಾಂತ್ರಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಅನುದಾನಿತ ಪಾಲಿಟೆಕ್ನಿಕ್‌ಗಳು ಮತ್ತು ಅನುದಾನಿತ 
ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದೂ ಪದೋನ್ನತಿ ಇಲ್ಲದೆ 25 ಮತ್ತು 30 ವರ್ಷಗಳು ಒಂದೇ ಹುದ್ದೆಯಲ್ಲಿ ರಾಜ್ಯ ವೇತನ ಶ್ರೇಣಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೂ ಸಹ ವಿಸ್ತರಿಸುವ ಬಗ್ಗೆ ಸರ್ಕಾರದ ಸೂಕ್ತ ಆದೇಶ ಕೋರಿರುತ್ತಾರೆ. 
ನಿರ್ದೇಶಕರ ಪ್ರಸ್ತಾವನೆಯಂತೆ ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ . ಇಡಿ 71 ಡಿಟಿಇ 2013 , ಬೆಂಗಳೂರು, ದಿನಾಂಕ : 06ನೇ ಜುಲೈ 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯ ಸರ್ಕಾರದ ವೇತನಾನುದಾನ ಪಡೆಯುವ ತಾಂತ್ರಿಕ ಶಿಕ್ಷಣ ಇಲಾಖೆಯ 
ವ್ಯಾಪ್ತಿಯಲ್ಲಿ ಬರುವ ಅನುದಾನಿತ ಪಾಲಿಟೆಕ್ನಿಕ್‌ಗಳು ಮತ್ತು ಅನುದಾನಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೋಧಕ ಮತ್ತು 
ಬೋಧಕೇತರ ನೌಕರರಿಗೆ ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ 12 ಎಸ್‌ಆರ್‌ಪಿ 2012 ( vi) ಬೆಂಗಳೂರು ದಿನಾಂಕ : 14ನೇ ಜೂನ್ 2012ರಲ್ಲಿ 
ಹೊರಡಿಸಲಾಗಿರುವ ನಿಬಂಧನೆ ಹಾಗೂ ಷರತ್ತುಗಳಿಗೊಳಪಟ್ಟು ಹಾಗೂ ಸದರಿ ಆದೇಶದ ಕಂಡಿಕೆ 6( i) ರಲ್ಲಿ ನಮೂದಿಸಲಾಗಿರುವ ನೌಕರರನ್ನು 
ಹೊರತುಪಡಿಸಿ, ರಾಜ್ಯ ವೇತನ ಶ್ರೇಣಿಗಳಲ್ಲಿನ ಮೊದಲ 15 ಶ್ರೇಣಿಗಳಲ್ಲಿರುವ ಯಾವುದೇ ಒಂದು ಹುದ್ದೆಯಲ್ಲಿ ಇಪ್ಪತ್ತೈದು ಹಾಗೂ ಮೂವತ್ತು ವರ್ಷಗಳ 
ಕಾಲ ಒಂದೂ ಪದೋನ್ನತಿ ಪಡೆಯದೆ ಮುಂದುವರೆದಿರುವ ಅಥವಾ ಮುಂದುವರೆಯುವ ಸರ್ಕಾರಿ ನೌಕರನಿಗೆ ಆ ಹುದ್ದೆಗೆ ನಿಗದಿಪಡಿಸಲಾದ ವೇತನ 
ಶ್ರೇಣಿಯಲ್ಲಿ ಅಥವಾ ಅವರು ಹೊಂದಿರುವ ಆಯ್ಕೆ ಕಾಲಿಕ ವೇತನ ಶ್ರೇಣಿಯಲ್ಲಿ ಅಥವಾ ಹಿರಿಯ ವೇತನ ಶ್ರೇಣಿಯಲ್ಲಿ ಆಯಾ ಪ್ರಕರಣಕ್ಕನ್ವಯ ಕ್ರಮವಾಗಿ 

ಹೆಚ್ಚುವರಿ ವೇತನ ಬಡ್ತಿಯನ್ನು ಅಥವಾ 3ನೇ ಹೆಚ್ಚುವರಿ ವೇತನ ಬಡ್ತಿಯನ್ನು ದಿನಾಂಕ : 1ನೇ ಏಪ್ರಿಲ್ 2012 ರಿಂದ ಜಾರಿಗೆ ಬರುವಂತೆ ಅಥವಾ 
25 ಮತ್ತು 30 ವರ್ಷಗಳ ಸೇವೆ ಪೂರ್ಣಗೊಳಿಸಿದ ದಿನಾಂಕದಿಂದ, ಇವುಗಳಲ್ಲಿ ಯಾವುದು ನಂತರವೋ , ಆ ದಿನಾಂಕದಿಂದ ಜಾರಿಗೆ ಬರುವಂತೆ 
ಮಂಜೂರು ಮಾಡಿ ಆದೇಶಿಸಿದೆ . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 221 ಎಸ್ಇಆರ್ -2/ 2013 , ದಿನಾಂಕ : 07- 06- 2013ರನ್ವಯ 
ಹೊರಡಿಸಲಾಗಿದೆ. 


PR, 907 


SC 50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮನೋರಮಾ ಡಿ. ಸಿ. 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ), 

ಶಿಕ್ಷಣ ಇಲಾಖೆ ( ತಾಂತ್ರಿಕ ಶಿಕ್ಷಣ ). 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ : ಮಮಇ 11 ಮಅನಿ 2013, ಬೆಂಗಳೂರು, ದಿನಾಂಕ : 29 -07- 2013, 


ವಿಷಯ : 


ಓದಲಾಗಿದೆ: 


ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಸರ್ಕಾರವು ರೂಪಿಸಿರುವ ಯೋಜನಾ 
ಕಾರ್ಯಕ್ರಮಗಳ ಅನುಷ್ಠಾನದ - ಕುರಿತು. 

1. ಸರ್ಕಾರಿ ಆದೇಶ ಸಂಖ್ಯೆ : ಮಮಇ 68 ಮಅನಿ 10 , ದಿನಾಂಕ : 20 -10 - 2010. 
2. ವ್ಯವಸ್ಥಾಪಕ ನಿರ್ದೇಶಕರು, ಕ. ರಾ . ಮ . ಆ.ನಿ ಇವರ ಪತ್ರ ಸಂಖ್ಯೆ : ಮಅನಿ / ಲಿಂಅಸಂ - 01 /2010 -11, 

ದಿನಾಂಕ : 10 - 08 - 2012 . 
3. ಸರ್ಕಾರದ ಅರೆ ಸರ್ಕಾರಿ ಪತ್ರ ಸಂಖ್ಯೆ : ಮಮಇ 11 ರಾಮಅ 13 , ದಿನಾಂಕ: 08 - 02 - 2013 


ರಾಜ್ಯದಲ್ಲಿರುವ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರವು ಅವರುಗಳಿಗಾಗಿ ಮೂಲಭೂತ 
ಸೌಕರ್ಯಗಳಾದ ವಸತಿ, ಬಿ.ಪಿ.ಎಲ್ ಕಾರ್ಡ್, 2 ಎ - ಗುಂಪಿಗೆ ಸೇರಿಸುವುದು, ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಆರೋಗ್ಯ, ಉನ್ನತ ಶಿಕ್ಷಣ , 
ಪಿಂಚಣಿ, ವೃತ್ತಿ ತರಬೇತಿ ಸೌಲಭ್ಯಗಳನ್ನು ಒದಗಿಸಲು ಮೇಲೆ ಓದಲಾದ ಉಲ್ಲೇಖ 1) ರ ಸರ್ಕಾರಿ ಆದೇಶದಲ್ಲಿ ಯೋಜನೆಯ ಮಾರ್ಗಸೂಚಿ ಆದೇಶವನ್ನು 
ಹೊರಡಿಸಲಾಗಿದ್ದು , ಈ ಯೋಜನೆಗಳ ಅನುಷ್ಠಾನದ ಉಸ್ತುವಾರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ 
ಸಬಲೀಕರಣ ಇಲಾಖೆಯನ್ನು ನೋಡಲ್ ಇಲಾಖೆಯೆಂದು ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ದಿ ನಿಗಮವನ್ನು ಉಸ್ತುವಾರಿ ಸಂಸ್ಥೆಯೆಂದು 
ನಿಯುಕ್ತಿಗೊಳಿಸಲಾಗಿರುತ್ತದೆ. 

ಲಿಂಗತ್ವ ಅಲ್ಪಸಂಖ್ಯಾತರುಗಳ (ಹಿಜ್ರಾಗಳು, ಕೋಥಿಗಳು, ಜೋಗಪ್ಪಂದಿರು /ಎಫ್ ಟು ಎಂ / ಎಂ ಟು ಎಫ್ / ಮಂಗಳಮುಖಿಯರು/ ಕಲ್ಯಾಣಕ್ಕಾಗಿ 
ಉದ್ದೇಶಿಸಿರುವ ಯೋಜನೆಗಳ ಸೌಲಭ್ಯವನ್ನು ಫಲಾನುಭವಿಗಳಿಗೆ ತಲುಪಿಸಲು ಸರ್ಕಾರದ ಎಲ್ಲಾ ಇಲಾಖಾ ಮುಖ್ಯಸ್ಥರುಗಳಿಗೆ ಹಾಗೂ ಜಿಲ್ಲೆಯ 
ಮುಖ್ಯಸ್ಥರುಗಳಿಗೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ಉಲ್ಲೇಖ 2)ರಲ್ಲಿ ಅರೆ ಸರ್ಕಾರಿ ಪತ್ರ 
ಹೊರಡಿಸಲಾಗಿದೆ. 


ಲಿಂಗತ್ವ ಅಲ್ಪಸಂಖ್ಯಾತರಗಳನ್ನು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಲಿಂಗತ್ವ ದೃಢೀಕರಣ ಪ್ರಮಾಣ ಪತ್ರವನ್ನು ಇವರುಗಳು 
ಎದುರಿಸಬಹುದಾದ ತೊಂದರೆಗಳನ್ನು ನಿವಾರಿಸಲು “ ಲಿಂಗತ್ವ ಅಲ್ಪಸಂಖ್ಯಾತರುಗಳು “ನಿರ್ವಾಣ್ ” ಆಗಿದ್ದಲ್ಲಿ ಮಾತ್ರ ಲಿಂಗತ್ವವನ್ನು ಗುರುತಿಸಲು ಸಾಧ್ಯವೆಂದು 


೧೬೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


ಭಾಗ ೧ 


ಹಾಗೂ ವೈದ್ಯರು ಸಹ ಪ್ರಮಾಣ ಪತ್ರ ನೀಡಲು ಸಹಕಾರಿಯಾಗುತ್ತದೆ. ಆದರೆ, “ನಿರ್ವಾಣ್ ” ಆಗದವರಿಗೆ ವೈದ್ಯಕೀಯ ಪ್ರಮಾಣ ಪತ್ರ ನೀಡಲು 
ಸಾಧ್ಯವಾಗುತ್ತಿಲ್ಲವೆಂಬುದನ್ನು ಸರ್ಕಾರವು ಮನಗಂಡು, ಲಿಂಗತ್ವ ಅಲ್ಪಸಂಖ್ಯಾತರೆಲ್ಲರಿಗೂ ಸಮಾನ ದೃಷ್ಟಿಯಿಂದ ಸರ್ಕಾರದ ಸವಲತ್ತು ದಕ್ಕಿಸುವಂತಾಗಲು 
ಸಮುದಾಯ ಆಧಾರಿತ ಸಂಸ್ಥೆಗಳಾದ “ಸಂಗಮ ” ಮತ್ತು “ಕೆ.ಎಸ್. ಎಂ .ಎಫ್ ” ಸಂಸ್ಥೆಗಳು ನೋಂದಾಯಿತ ಸದಸ್ಯತ್ವವನ್ನು ಅಫಿಡೆವಿಟ್ ಮೂಲಕ 
ಪ್ರಮಾಣೀಕರಿಸಿ ಗುರುತಿಸಿಕೊಳ್ಳತಕ್ಕದ್ದು . 

ಅಫಿಡೆವಿಟ್‌ನ ಪ್ರಮಾಣ ಪತ್ರದ ಆಧಾರದ ಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯು ಎಲ್ಲಾ 
ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರುಗಳಿಗೆ ಪ್ರತ್ಯೇಕವಾದ ವೈದ್ಯಕೀಯ ಸೌಲಭ್ಯ ಹಾಗೂ ಚಿಕಿತ್ಸೆಗಾಗಿ 2 ಪ್ರತ್ಯೇಕ ಹಾಸಿಗೆಗಳ ಕೊಠಡಿಯನ್ನು 
ಕಾಯ್ದಿರಿಸತಕ್ಕದ್ದು. 

ರಮೇಶ್ ಬಿ , ಝಳಕಿ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , 
PR911 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
sc 500 

ವಿಕಲ ಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಇಲಾಖೆ. 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಜಿಲ್ಲಾ ಪಂಚಾಯತ್ ಯೋಜನಾ ಘಟಕದಲ್ಲಿರುವ ಯೋಜನೇತರ ತಾತ್ಕಾಲಿಕ ಹುದ್ದೆಗಳನ್ನು 2013 - 14ನೇ 

ಸಾಲಿಗೆ ಮುಂದುವರಿಸುವ ಬಗ್ಗೆ . 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ : ಯೋಇ 08 ಸಸಪ್ರ 2012, ದಿನಾಂಕ : 21 - 08 - 2012. 

2. ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 102 ಎಸ್ಎಂಸಿ 2006, ದಿನಾಂಕ : 11 - 06 - 2007. 
3, ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 15 ಎಸ್. ಎಂ .ಸಿ. 2010 , ದಿನಾಂಕ : 22 -11- 2010 . 
4, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್, ಮಂಡ್ಯ, ಬೆಂಗಳೂರು 

( ನಗರ), ಬೆಂಗಳೂರು ( ಗ್ರಾಮಾಂತರ) , ಚಿತ್ರದುರ್ಗ, ಶಿವಮೊಗ್ಗ, ತುಮಕೂರು, ಕೋಲಾರ, 
ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಹಾಸನ, ಬೀದರ್, ರಾಯಚೂರು, ವಿಜಾಪುರ, 
ಧಾರವಾಡ, ಚಾಮರಾಜನಗರ, ಬಾಗಲಕೋಟೆ, ಉಡುಪಿ, ಗದಗ , ದಾವಣಗೆರೆ , ಹಾವೇರಿ, 

ಗುಲ್ಬರ್ಗಾ , ಉತ್ತರ ಕನ್ನಡ, ರಾಮನಗರ ಜಿಲ್ಲೆಗಳು ಇವರುಗಳಿಂದ ಬಂದಿರುವ ಪ್ರಸ್ತಾವನೆಗಳು. 
ಪ್ರಸ್ತಾವನೆ : 

ಕ್ರ. ಸಂ . (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಜಿಲ್ಲಾ ಪಂಚಾಯತ್‌ಗಳ ಯೋಜನಾ ಘಟಕದಲ್ಲಿರುವ ಒಟ್ಟು 397 ಯೋಜನೇತರ 
ಹುದ್ದೆಗಳನ್ನು 2012 - 13ನೇ ಸಾಲಿಗೆ ಅಂದರೆ ದಿನಾಂಕ : 01 - 04 - 2012 ರಿಂದ 31-03 - 2013 ರವರೆಗೆ ಮುಂದುವರೆಸಲಾಗಿದೆ. 

ಕ್ರ. ಸಂ . ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 64 ತಾಲ್ಲೂಕು ಯೋಜನಾ ಘಟಕಗಳನ್ನು ಸೃಜಿಸಲಾಗಿದೆ ಮತ್ತು ಕ್ರ. ಸಂ . (3) ರಲ್ಲಿ ಓದಲಾದ 
ಸರ್ಕಾರಿ ಆದೇಶದಲ್ಲಿ ರಾಜ್ಯದಲ್ಲಿ ಎರಡನೇ ಹಂತವಾಗಿ 43 ತಾಲ್ಲೂಕು ಯೋಜನಾ ಘಟಕಗಳನ್ನು ಸೃಜಿಸಲಾಗಿದೆ. ಈ ಎಲ್ಲಾ 107 ತಾಲ್ಲೂಕು ಯೋಜನಾ 
ಘಟಕಗಳಲ್ಲಿನ ಕೆಳಕಂಡ ತಾತ್ಕಾಲಿಕ ಹುದ್ದೆಗಳನ್ನು ಕಾಲಕಾಲಕ್ಕೆ ಮುಂದುವರೆಸಿಕೊಂಡು ಬರಲಾಗುತ್ತಿದೆ . 

ಮುಖ್ಯ ಯೋಜನಾಧಿಕಾರಿಗಳು 
ಯೋಜನಾ ಅಂದಾಜು ಮತ್ತು ಮೌಲ್ಯ ಮಾಪನ ಅಧಿಕಾರಿಗಳು 
ತಾಲ್ಲೂಕು ಯೋಜನಾಧಿಕಾರಿಗಳು 
ಯೋಜನಾ ಸಹಾಯಕರು ( ಆರ್ಥಿಕ) 
ಯೋಜನಾ ಸಹಾಯಕರು (ಸಾಂಖ್ಯಿಕ) 
ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರರು 
ದಲಾಯತ್ 


ಒಟ್ಟು 


397 


ತಾಲ್ಲೂಕು ಯೋಜನಾ ಘಟಕಗಳ ಹುದ್ದೆಗಳು ಯೋಜನಾ ಇಲಾಖೆಯ ಆಡಳಿತಾತ್ಮಕ ವ್ಯಾಪ್ತಿಗೆ ಒಳಪಟ್ಟಿರುತ್ತವೆ. ಈ ತಾಲ್ಲೂಕು ಯೋಜನಾ 
ಘಟಕಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಂಪೂರ್ಣ ಆಡಳಿತ ನಿಯಂತ್ರಣದಲ್ಲಿ ಕಾ 

ಕ್ರ. ಸಂ . ( 4)ರಲ್ಲಿ ಓದಲಾದ ಪತ್ರಗಳಲ್ಲಿ ನಮೂದಿಸಿರುವ ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಗಳು , ಯೋಜನಾ 
ಘಟಕಗಳ ಯೋಜನೇತರ ಹುದ್ದೆಗಳನ್ನು ದಿನಾಂಕ : 01 - 04 - 2013 ರಿಂದ 31 - 03 - 2014ರವರೆಗೆ ಮತ್ತೆ ಒಂದು ವರ್ಷದ ಅವಧಿಗೆ ಮುಂದುವರಿಸಿ ಆದೇಶ 
ಹೊರಡಿಸಲು ಸರ್ಕಾರವನ್ನು ಕೋರಿರುತ್ತಾರೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


೧೬೨೯ 


| 


ರಾಜ್ಯದ ಎಲ್ಲಾ 30 ಜಿಲ್ಲೆಗಳ ಯೋಜನಾ ಘಟಕಗಳಿಗೆ ಮಂಜೂರಾದ ಯೋಜನೇತರ ತಾತ್ಕಾಲಿಕ ಹುದ್ದೆಗಳನ್ನು ಮುಂದುವರೆಸಬೇಕಾಗಿರುವ 
ಅಗತ್ಯತೆಯನ್ನು ಮನಗಂಡು 2013 -14ನೇ ಸಾಲಿಗೆ ಅಂದರೆ ದಿನಾಂಕ : 1 - 4 - 2013 ರಿಂದ 31 - 3 - 2014ರವರೆಗೆ ( ಎ. ದಿ. ಸೆ ) ಸಾರ್ವಜನಿಕ ಹಿತದೃಷ್ಟಿಯಿಂದ 
ಮುಂದುವರೆಸಲು ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಯೋಇ03 ಸಸಪ್ರ 2013, ಬೆಂಗಳೂರು, ದಿನಾಂಕ : 03 - 09 -2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಈ ಆದೇಶದ ಅನುಬಂಧದಲ್ಲಿ ತೋರಿಸಿರುವ ರಾಜ್ಯದ 30 ಜಿಲ್ಲಾ ಪಂಚಾಯತ್‌ಗಳ 
ಯೋಜನಾ ಘಟಕದಲ್ಲಿರುವ ಈ ಕೆಳಕಂಡ 397 ಯೋಜನೇತರ ತಾತ್ಕಾಲಿಕ ಹುದ್ದೆಗಳನ್ನು 2013 -14ನೇ ಸಾಲಿಗೆ ಅಂದರೆ ದಿನಾಂಕ : 01 - 04 - 2013 ರಿಂದ 
31 - 03 - 2014ರವರೆಗೆ ( ಎ . ದಿ.ಸೇ ) ಸಾರ್ವಜನಿಕ ಹಿತದೃಷ್ಟಿಯಿಂದ ಮುಂದುವರೆಸಲು ಸರ್ಕಾರವು ಮಂಜೂರಾತಿ ನೀಡಿದೆ. 

1. ಮುಖ್ಯ ಯೋಜನಾಧಿಕಾರಿಗಳು 

ಯೋಜನಾ ಅಂದಾಜು ಮತ್ತು ಮೌಲ್ಯ ಮಾಪನ ಅಧಿಕಾರಿಗಳು 
ತಾಲ್ಲೂಕು ಯೋಜನಾಧಿಕಾರಿಗಳು 
ಯೋಜನಾ ಸಹಾಯಕರು ( ಆರ್ಥಿಕ) 
ಯೋಜನಾ ಸಹಾಯಕರು ( ಸಾಂಖ್ಯಿಕ) 
ಪ್ರಥಮ ದರ್ಜೆ ಸಹಾಯಕರು 
ದ್ವಿತೀಯ ದರ್ಜೆ ಸಹಾಯಕರು 
ಶೀಘ್ರಲಿಪಿಗಾರರು 
ಬೆರಳಚ್ಚುಗಾರರು 
ದಲಾಯತ್ 


A 


| 


m 


| 


= 


| 


೧ 


| 


೮ 


| 


ಅ 


| 


| 


ಹ೧ 


| 


| 


397 


ಒಟ್ಟು 
ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು ಪ್ರಸ್ತುತ ಸಾಲಿನ ಲೆಕ್ಕ ಶೀರ್ಷಿಕೆ 3451 - 00 - 101 - 0 - 26 ಜಿಲ್ಲಾ ಪಂಚಾಯತ್ ( ಯೋಜನೇತರ) 
ಅಡಿಯಲ್ಲಿ ಭರಿಸತಕ್ಕದ್ದು . 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಆಇ 01 ಟಿಎಫ್ ಪಿ 96, ದಿನಾಂಕ 10 - 07 - 1996 ರಲ್ಲಿ ಆಡಳಿತ ಇಲಾಖೆಯು 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ತಿಪ್ಪೇಸ್ವಾಮಿ 
ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ) , 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 03 ಸಸಪ್ರ 2013, ಬೆಂಗಳೂರು, ದಿನಾಂಕ : 03 - 09 - 2013ರ ಅನುಬಂಧ 


ಮುಖ್ಯ 


*)2 


ಜಿಲ್ಲೆಗಳು 


ಪಿಎಇಒ 


ಯೋಜನಾ 
ಅಧಿಕಾರಿ 


ತಾಲ್ಲೂಕು 
ಯೋಜನಾ 
ಧಿಕಾರಗಳು 


ಯೋಜನಾ 
ಸಹಾಯಕರು , 
( ಆರ್ಥಿಕ) 


ಯೋಜನಾ 
ಸಹಾಯಕರು 
(ಸಾಂಖ್ಯಿಕ) 


ಪ್ರ.ದ.ಸ. 


ದ್ವಿ.ದ.ಸ. 


(5|ಶೀಘ್ರಲಿಪಿಗಾರರು 


ಬೆರಳಚ್ಚುಗಾರರು 


ದಲಾಯತ್ 


- 


3 


6 . 


1 . 


ಬೆಂಗಳೂರು ( ನಗರ ) 
ಬೆಂಗಳೂರು ( ಗಾ ) 


2 . 


---- 


ಚಿತ್ರದುರ್ಗ 


-- 


_ 2 | 


| 


1 


| 


1 


| 


3 


2 
1 


| 


8 


| 


1 


1 


1 1 


- 
- 
- 


2 


| 


1 


| 


1 


| 1 | 


2 


| 


| 


| 


3 


ಶಿವಮೊಗ್ಗ 
ತುಮಕೂರು 
ಕೋಲಾರ 
ಚಿಕ್ಕಮಗಳೂರು 
ದಕ್ಷಿಣ ಕನ್ನಡ 
ಕೊಡಗು 
ಮೈಸೂರು 

ಹಾಸನ 
12 | ಮಂಡ್ಯ 
| 13 | ಗುಲ್ಬರ್ಗಾ 


- 


------ 


--------- 


- 
- 
- 
- 
- 
- 
- 


- 
- 


1 
| 


| 
| 


- 2 

4 
3 


| 
1 


| 
| 
| 1 


1 
| 


| 
| 


| 
| 
1 


- 
- 


| 1 | 1 | 1 1 | 
| 1 | 2 | | | | | 3 

1 | 2 | 1 | 2 | 3 
| 1 | 2 | 1 | 1 

1 | 2 | 1 | 2 | 3 


1 
1 


1 


1 


1 1 


1 


1 


1 


1 


1 


೧೬೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


ಭಾಗ ೧ 


ಮುಖ್ಯ 


. 


ಜಿಲ್ಲೆಗಳು 


ಪಿಎಇಒ 


ಯೋಜನಾ 
ಅಧಿಕಾರಿ 


ತಾಲ್ಲೂಕು 
ಯೋಜನಾ 
ಧಿಕಾರಗಳು 


ಯೋಜನಾ ಯೋಜನಾ 
ಸಹಾಯಕರು, | ಸಹಾಯಕರು 
( ಆರ್ಥಿಕ) (ಸಾಂಖ್ಯಿಕ) 


ಪ್ರ.ದ.ಸ. 


ದ್ವಿ.ದ.ಸ. 


ದಲಾಯತ್ 


-|0|ಬೆರಳಚ್ಚುಗಾರರು 


14 


ಬೀದರ್ 


-- 


15 


ಬಳ್ಳಾರಿ 
ರಾಯಚೂರು 
ಬೆಳಗಾವಿ 


-- 


16 . 


17 


- 


18 


ಬಿಜಾಪುರ 


-- 


| 
- 


- 


ಉತ್ತರ ಕನ್ನಡ 
20 | ಧಾರವಾಡ 
21 | ಚಾಮರಾಜನಗರ 
22 ಬಾಗಲಕೋಟೆ 
23 | ಕೊಪ್ಪಳ 
24 ದಾವಣಗೆರೆ 


-------------|-|-|ಶೀಘ್ರಲಿಪಿಗಾರರು 


|||------ 


- 


-- 


- 


--------------- 


- 


- 


- 


-- 


25 


ಉಡುಪಿ 


- 


26 


ಹಾವೇರಿ 


| 


| 


- 


| 
| 


1 
1 


--- 


| 1 | - | 
| 1 | - | 


| 
| 


27 . 


1 
1 


ಗದಗ . 


| 


3 


| 


| 


-|||| 


- 


| 


1 


28 


ರಾಮನಗರ 


- 


- 


29 


ಯಾದಗಿರಿ 


1 


1 | 


3 


| 


-- 


30 


ಚಿಕ್ಕಬಳ್ಳಾಪುರ 


1 
- 
25 


1 1 1 1 1 1 1 
| - | - 
| 28 | 37 | 29 32 52 


ಒಟ್ಟು 


| 30 | 30 | 107 


| 


27 


| 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್. ತಿಪ್ಪೇಸ್ವಾಮಿ 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ), 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


PR915 


HEALTH AND FAMILY WELFARE SECRETARIAT 

ADDENDUM 
NO. HWF 164 IMM 2013, BANGALORE, DATED : 22-08-2013. 
In the Government Order No. HFW 164 IMM 2013 dated 03- 08 - 2013 after the sentence , “Drugs (Prices Control) Order, 2013” 
appearing in the order portion , the sentence “ an order issued under Section 3 of the Essential Commodities Act, 1955 (Central Act 10 of 
1955)” shall be read as inserted and in Sl. No . 13 and 14 of column (3) after sub Sl. No . “ 5) Yadagiri District”. Shall be read as inserted. 


PR - 916 


By order and in the name of the Governor of Karnataka 

K .N . HARINIYAMMA 
Under Secretary to Government, 
Health and Family Welfare Department 

( IMD and Co -Ordination ). 


ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ನಅಇ 244 ಬೆಂರೂಪ್ರಾ 2011 , ಬೆಂಗಳೂರು, ದಿನಾಂಕ : 26 - 11 - 2012 . 
ದಾವಣಗೆರೆ - ಹರಿಹರ ಸ್ಥಳೀಯ ಯೋಜನಾ ಪ್ರದೇಶದ ಮಹಾಯೋಜನೆ ( ಪರಿಷ್ಕೃತ-1) ಸರ್ಕಾರದ ಆದೇಶ ಸಂಖ್ಯೆ : ನಅಇ 81 ಬೆಂರೂಪಾ 
2008, ಬೆಂಗಳೂರು ದಿನಾಂಕ : 26 - 07 - 2008ರಲ್ಲಿ ಅಂತಿಮ ಅನುಮೋದನೆ ನೀಡಲಾಗಿರುವ ಆದೇಶದಲ್ಲಿ ವಿಧಿಸಿರುವ 1ನೇ ನಿಬಂಧನೆಯನ್ನು 
ಕೈಬಿಡಲಾಗಿದೆ. ಬದಲಿಗೆ ಈ ಕೆಳಗಿನಂತೆ ಓದಿಕೊಳ್ಳತಕ್ಕದ್ದು . 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 

೧೬೩೧ 
(1). “ಕುಂದವಾಡ ಕೆರೆಯ ಸಂಗ್ರಹಿತ ನೀರನ್ನು ನಗರದ ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಬಳಸುತ್ತಿರುವ ಹಿನ್ನೆಲೆಯಲ್ಲಿ ದಾವಣಗೆರೆ 
ತಾಲ್ಲೂಕಿನ ಶ್ಯಾಬನೂರು ಗ್ರಾಮದ ರಿ. ಸ. ನಂ . 14 ರಿಂದ 20 ರ ವರೆಗಿನ ಜಮೀನುಗಳನ್ನು ವಸತಿಗಾಗಿ ಕಾಯ್ದಿರಿಸಿ ಕೆರೆಗೆ ಯಾವುದೇ ಧಕ್ಕೆಯಾಗದ ರೀತಿ 
ಅಥವಾ ಕಲುಷಿತಗೊಳ್ಳಲು ಅವಕಾಶವಿಲ್ಲದೇ ಇರುವ ರೀತಿ ಸಂರಕ್ಷಿಸಲು ಪ್ರಾಧಿಕಾರದ ಹಂತದಲ್ಲಿ ತಕ್ಕ ಯೋಜನೆಯನ್ನು ರೂಪಿಸಿಕೊಳ್ಳತಕ್ಕದ್ದು.” 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಎಂ . ವಾಸುದೇವ ರಾವ್ 
PR 919 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC 100 

ನಗರಾಭಿವೃದ್ಧಿ ಇಲಾಖೆ. 


ಕಂದಾಯ ಸಚಿವಾಲಯ 


ವಿಷಯ: ತುಮಕೂರು ಜಿಲ್ಲೆ, ತುಮಕೂರು ತಾಲ್ಲೂಕು ಕಸಬಾ ಹೋಬಳಿ, ತುಮಕೂರು ಗ್ರಾಮದ ಸ . ನಂ . 33 ರಲ್ಲಿನ 

ಜಮೀನನ್ನು ವಿವಿಧ ಸಾರ್ವಜನಿಕ ಉದ್ದೇಶಗಳಿಗೆ ಬಳಸಿಕೊಳ್ಳಲು ಶ್ರೀ ಸಿದ್ದಗಂಗಾ ಮಠದ ವಿದ್ಯಾಸಂಸ್ಥೆಗೆ 
ಅನುಮತಿ ನೀಡುವ ಬಗ್ಗೆ. 


ಓದಲಾಗಿದೆ: 1. ಪ್ರಾದೇಶಿಕ ಆಯುಕ್ತರು , ಬೆಂಗಳೂರು ವಿಭಾಗ ಇವರ ಪತ್ರ ಸಂಖ್ಯೆ : ಎಲ್‌ಎನ್‌ಡಿ/ ಸಿಆರ್ - 18/ 

2012 - 12 , ದಿನಾಂಕ 16 - 06 - 2011 . 


ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪ್ರಸ್ತಾವನೆಯಲ್ಲಿ ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ಇವರು ತುಮಕೂರು 
ಜಿಲ್ಲೆ , ತುಮಕೂರು ತಾಲ್ಲೂಕು ತುಮಕೂರು ಗ್ರಾಮದ ಸ. ನಂ . 33ರಲ್ಲಿ 9 - 09 ಎಕರೆ ಜಮೀನನ್ನು ಶ್ರೀ ಸಿದ್ದಗಂಗಾ ಪ್ರೌಢಶಾಲೆಗೆ ಆಟದ ಮೈದಾನಕ್ಕಾಗಿ 
ಸರ್ಕಾರದ ಆದೇಶ ಸಂಖ್ಯೆ : 7177 -80 /ಎಲ್‌ಆರ್‌: 33- 46 -15 ದಿನಾಂಕ 11 - 02 -1947 ರಂದು ಮಂಜೂರು ಮಾಡಿರುವುದನ್ನು ಸದರಿ ಸಂಸ್ಥೆಯವರು 
ವಿವಿಧ ಸಾರ್ವಜನಿಕ ಉದ್ದೇಶಗಳಿಗೆ ಬಳಸಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ ವರದಿ ಸಲ್ಲಿಸಿರುತ್ತಾರೆ. 

2. ಪ್ರಾದೇಶಿಕ ಆಯುಕ್ತರ ವರದಿಯನ್ನು ಪರಿಶೀಲಿಸಲಾಗಿ, ತುಮಕೂರು ಜಿಲ್ಲೆ, ತುಮಕೂರು ತಾಲ್ಲೂಕು, ತುಮಕೂರು ಗ್ರಾಮದ ಸ. ನಂ .33 ರಲ್ಲಿ 
9 - 09 ಎಕರೆ ಜಮೀನನ್ನು ಶ್ರೀ ಸಿದ್ದಗಂಗಾ ಪ್ರೌಢಶಾಲೆಗೆ ಆಟದ ಮೈದಾನಕ್ಕಾಗಿ ಸರ್ಕಾರದ ಆದೇಶ ಸಂಖ್ಯೆ 7177 - 80/ ಎಲ್ಆರ್: 33 - 46 -15 ದಿನಾಂಕ 
01 - 02 - 1947 ರಂದು ಮಂಜೂರು ಮಾಡಿದ್ದು , ಶ್ರೀ ಸಿದ್ದಗಂಗಾ ಮಠವು, ಶ್ರೀ ಸಿದ್ದಗಂಗಾ ವಿದ್ಯಾಸಂಸ್ಥೆ ಎಂಬ ಹೆಸರಿನಲ್ಲಿ ಸಾವಿರಾರು ಬಡ 
ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ಉಚಿತ ವಸತಿ, ಉಚಿತ ಊಟ ಸೌಲಭ್ಯ ಕಲ್ಪಿಸಿರುವುದರಿಂದ ಈ ಆಟದ ಮೈದಾನದಲ್ಲಿ ಈ ಕೆಳಕಂಡ ಸಾರ್ವಜನಿಕ 
ಸೇವಾ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲು ಸರ್ಕಾರದಿಂದ ಅನುಮತಿ ದೊರಕಿಸಿಕೊಡಬೇಕೆಂದು ಕೋರಿರುತ್ತಾರೆ. 


ಎ - ಗುಂ 


0 - 26 


2 


1 - 00 


1 - 26 


ಶ್ರೀ ಬಸವೇಶ್ವರ ಆಂಗ್ಲ ಪ್ರೌಢಶಾಲೆ 
ಶ್ರೀ ಸಿದ್ದಗಂಗಾ ಔಷಧ ಮಹಾವಿದ್ಯಾಲಯ 
ಉದ್ಯಾನವನ ಪ್ರದೇಶಕ್ಕೆ 
ಬಿ . ಹೆಚ್ . ರಸ್ತೆ 
ಸೈಕಲ್ ಸ್ಟ್ಯಾಂಡ್ 
| ಆಟದ ಮೈದಾನ ಇರುವ ಪ್ರದೇಶ 


0 - 24 


0 - 01 


3 - 27 


ಒಟ್ಟು 


7 - 24 


ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 13 ಎಲ್‌ಜಿಟಿ 2013 , ಬೆಂಗಳೂರು, ದಿನಾಂಕ : 29 - 08 - 2013 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ತುಮಕೂರು ಜಿಲ್ಲೆ, ತುಮಕೂರು ತಾಲ್ಲೂಕು ಕಸಬಾ ಹೋಬಳಿ, ತುಮಕೂರು ಗ್ರಾಮದ ಸ. ನಂ . 33ರಲ್ಲಿನ 9.09 ಎಕರೆ ಜಮೀನನ್ನು ಆಟದ 
ಮೈದಾನಕ್ಕೆಂದು ಷರತ್ತು ವಿಧಿಸಿ ಶ್ರೀ ಸಿದ್ದಗಂಗಾ ಪ್ರೌಢಶಾಲೆಗೆ ಮಂಜೂರು ನೀಡಲಾಗಿರುವುದನ್ನು ಸಡಿಲಿಸಿ ಕೆಳಕಂಡ ಸಾರ್ವಜನಿಕ ಸೇವಾ ಉದ್ದೇಶಗಳಿಗೆ 
ಉಪಯೋಗಿಸಿಕೊಳ್ಳಲು ಶ್ರೀ ಸಿದ್ದಗಂಗಾ ಮಠದ ವಿದ್ಯಾಸಂಸ್ಥೆಗೆ ಸರ್ಕಾರದ ಮಂಜೂರಾತಿ ನೀಡಿ ಆದೇಶಿಸಿದೆ. 

ಎ - ಗುಂ 


0 - 26 


ಶ್ರೀ ಬಸವೇಶ್ವರ ಆಂಗ್ಲ ಪ್ರೌಢಶಾಲೆ 
ಶ್ರೀ ಸಿದ್ದಗಂಗಾ ಔಷಧ ಮಹಾವಿದ್ಯಾಲಯ 


2 


1 - 00 


೧೬೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೩೧ , ೨೦೧೩ 


ಭಾಗ ೧ 


1 - 26 


0 - 24 


ಉದ್ಯಾನವನ ಪ್ರದೇಶಕ್ಕೆ 
ಬಿ .ಹೆಚ್ . ರಸ್ತೆ 
ಸೈಕಲ್ ಸ್ಟ್ಯಾಂಡ್ 
| ಆಟದ ಮೈದಾನ ಇರುವ ಪ್ರದೇಶ 


0 - 01 


6 


3 - 27 


ಒಟ್ಟು 


7 - 24 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ . ಜೆ. ಲಕ್ಷ್ಮೀನಾರಾಯಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ. 
( ಭೂ ಮಂಜೂರಾತಿ - 3) 


PR , 930 
Sc . 25 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಕೆ.ಪಿ. ಚಂದ್ರಹಾಸ, ಅಧೀನ ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರ ಸಚಿವಾಲಯ ಇವರ ವಿರುದ್ಧದ ಇಲಾಖಾ 

ವಿಚಾರಣೆ ಕುರಿತು ಅಂತಿಮ ಆದೇಶ ಹೊರಡಿಸುವ ಬಗ್ಗೆ . 
ಓದಲಾಗಿದೆ : 1. ಅಪರ ಮುಖ್ಯ ಕಾರ್ಯದರ್ಶಿ , ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇವರ ಟಿಪ್ಪಣಿ ಸಂಖ್ಯೆ: 

- ಎಫ್‌ಇಇ 112 ಎಸಿಎಸ್ 2012 , ದಿನಾಂಕ : 2 - 6 - 2012. 
2. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 5 ಸೇಇವಿ 2012, ದಿನಾಂಕ : 06- 06 - 2012. 
3 . ನೋಟೀಸ್ ಸಂಖ್ಯೆ : ಸಿಆಸುಇ 5 ಸೇವಿ 2012 , ದಿನಾಂಕ : 12 -10 -2012 . 
4. ಅಧಿಕಾರಿಯವರ ಮನವಿ ದಿನಾಂಕ : 30 -10 - 2012 . 
5. ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಸಿಆಸುಇ 5 ಸೇಇವಿ 2012 , ದಿನಾಂಕ : 27 - 11 - 2012. 
6, ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಅಪಜೀ 6 

ಸಿಆರ್‌ಎಸ್ 2013 , ದಿನಾಂಕ : 08 - 02 - 2013. 
7. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 5 ಸೇಇವಿ 2012 , ದಿನಾಂಕ : 21- 02 - 2013. 
8. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 5 ಸೇವಿ 2012 , ದಿನಾಂಕ : 13 - 06 - 2013. 
9 . ವಿಚಾರಣಾಧಿಕಾರಿಯವರ ವಿಚಾರಣಾ ವರದಿ ದಿನಾಂಕ : 27 - 05 - 2013. 
10. ಎರಡನೇ ಕಾರಣ ಕೇಳುವ ನೋಟೀಸ್ ದಿನಾಂಕ : 14 - 06 - 2013 . 
11 . ಅಧಿಕಾರಿಯವರ ಮನವಿ ದಿನಾಂಕ : 04 - 07 - 2013 . 


೩ 


ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಅಪರ ಮುಖ್ಯ ಕಾರ್ಯದರ್ಶಿ , ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ , ಇವರ ಟಿಪ್ಪಣಿಯಲ್ಲಿ ಅರಣ್ಯ ಪರಿಸರ 
ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ ಅಧೀನ ಕಾರ್ಯದರ್ಶಿಗಳಾಗಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಕೆ . ಪಿ . ಚಂದ್ರಹಾಸ ಇವರು ಕಡತ ಸಂಖ್ಯೆ ಎಫ್. ಇ. ಇ . 
192 ಎಫ್.ಎಲ್.ಎಲ್ 2008ರಲ್ಲಿ ಸಚಿವ ಸಂಪುಟವು ಕೈಗೊಂಡ ನಿರ್ಣಯದ ಟಿಪ್ಪಣಿ ಸಂಖ್ಯೆ : ಸಿ -209 /2012ರನ್ವಯ ಸರ್ಕಾರವು ಆದೇಶವನ್ನು 
ಹೊರಡಿಸುವ ಮುನ್ನ , ಸದರಿ ಸಚಿವ ಸಂಪುಟದ ಟಿಪ್ಪಣಿಯನ್ನು ಮಾಹಿತಿ ಹಕ್ಕು ಕಾಯಿದೆಯಡಿ ಖಾಸಗಿ ಸಂಸ್ಥೆಯೊಂದಕ್ಕೆ ನೀಡಿದ್ದು , ಇದರಿಂದಾಗಿ ಸದರಿ 
ಖಾಸಗಿ ಸಂಸ್ಥೆಯು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಚಿವ ಸಂಪುಟದ ತೀರ್ಮಾನಕ್ಕೆ ತಡೆಯಾಜ್ಞೆಯನ್ನು ತಂದಿರುತ್ತದೆಂದೂ , ಈ ರೀತಿ ಶ್ರೀ 
ಕೆ. ಪಿ. ಚಂದ್ರಹಾಸ, ಅಧೀನ ಕಾರ್ಯದರ್ಶಿ ಇವರು ಗುರುತರವಾದ ಆರೋಪ/ಕರ್ತವ್ಯಚ್ಯುತಿ ಎಸಗಿರುವುದರಿಂದ ಇವರ ವಿರುದ್ಧ ಇಲಾಖಾ ವಿಚಾರಣೆ ಬಾಕಿ 
ಇರಿಸಿ ಕೂಡಲೇ ಸೇವೆಯಿಂದ ಅಮಾನತ್ತುಗೊಳಿಸುವಂತೆ ಕೋರಿದ್ದರ ಮೇರೆಗೆ ಮೇಲೆ ( 2)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ , ಇವರ ವಿರುದ್ಧ ಇಲಾಖಾ 
ವಿಚಾರಣೆಯನ್ನು ಬಾಕಿ ಇರಿಸಿ, ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 10( 1)( ಡಿ) 
ರಡಿ ಸೇವೆಯಿಂದ ಅಮಾನತ್ತಿನಲ್ಲಿರಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ (3) ರಲ್ಲಿ ಅಧಿಕಾರಿಯವರಿಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ 
ನಿಯಮಾವಳಿಯ ನಿಯಮ 11ರನ್ವಯ ನೋಟೀಸ್ ನೀಡಿ, ಸದರಿಯವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ದೋಷಾರೋಪಣಾ ಪಟ್ಟಿಯನ್ನು 
ಜಾರಿಗೊಳಿಸಿ ಲಿಖಿತ ಹೇಳಿಕೆಯೇನಾದರೂ ಇದ್ದಲ್ಲಿ, ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಮೇಲೆ ( 4) ರಲ್ಲಿ ಓದಲಾದ ಆರೋಪಿತ ಅಧಿಕಾರಿಯವರ ಮನವಿಯಲ್ಲಿ 
ಸದರಿ ದೋಷಾರೋಪಣಾ ಪಟ್ಟಿಗೆ ತಮ್ಮ ಪ್ರತಿರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿದ್ದು, ಸದರಿ ಪ್ರತಿರಕ್ಷಣಾ ಹೇಳಿಕೆಯ ಬಗ್ಗೆ ಆಡಳಿತ ಇಲಾಖೆಯ ಅಭಿಪ್ರಾಯವನ್ನು 
ಮೇಲೆ (5) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಕೋರಲಾಗಿತ್ತು. 

ಈ ಬಗ್ಗೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯು ಮೇಲೆ (6)ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಆರೋಪಿತ ಅಧಿಕಾರಿಯವರು 
ಸಲ್ಲಿಸಿರುವ ಪ್ರತಿರಕ್ಷಣಾ ಹೇಳಿಕೆಯಲ್ಲಿ ತಿಳಿಸಿರುವಂತೆ, ಮಾಹಿತಿಯನ್ನು ನೀಡಲು ನಿರಾಕರಿಸಿರುವ ಬಗ್ಗೆ ಯಾವುದೇ ಟಿಪ್ಪಣಿಗಳು ಹಾಗೂ ಮೌಖಿಕ ಚರ್ಚೆಗಳ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

೧೬೩೩ 
ಬಗ್ಗೆ ಯಾವುದೇ ಉಲ್ಲೇಖಗಳು ಕಡತದಲ್ಲಿ ಕಂಡು ಬರುತ್ತಿಲ್ಲವೆಂದೂ ಆದರೆ ಮಾಹಿತಿಯನ್ನು ನೀಡುವ ಬಗ್ಗೆ ಜಂಟಿ ಕಾರ್ಯದರ್ಶಿಯವರ 
ಅನುಮೋದನೆಯನ್ನು ಪಡೆದಿರುತ್ತಾರೆಂದು ತಿಳಿಸಿರುತ್ತದೆ. ಈ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಆರೋಪದಲ್ಲಿನ ಸತ್ಯಾಸತ್ಯತೆಯನ್ನು ತಿಳಿಯುವ 
ದೃಷ್ಟಿಯಿಂದ ವಿಚಾರಣೆಯನ್ನು ಮುಂದುವರಿಸಲು ತೀರ್ಮಾನಿಸಿದ ಸರ್ಕಾರವು ಮೇಲೆ ( 7) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆರೋಪಿತ 
ಅಧಿಕಾರಿಯವರ ವಿರುದ್ಧ ವಿಚಾರಣೆಯನ್ನು ನಡೆಸಲು ವಿಚಾರಣಾಧಿಕಾರಿಯವರನ್ನು ನೇಮಿಸಿ ಆದೇಶಿಸಿತ್ತು. 

ಆರೋಪಿತ ಅಧಿಕಾರಿಯವರು ಅಮಾನತ್ತಿನಲ್ಲಿ ಆರು ತಿಂಗಳ ಅವಧಿಯನ್ನು ಕಳೆದುದರಿಂದ ಮೇಲೆ (8) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 
ಆರೋಪಿತ ಅಧಿಕಾರಿಯವರ ವಿರುದ್ದದ ಶಿಸ್ತಿನ ಕ್ರಮವನ್ನು ಬಾಕಿಯಿರಿಸಿ, ಅವರ ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ ಪುನರ್‌ಸ್ಥಾಪಿಸಿ ಆದೇಶಿಸಲಾಗಿದೆ. 

ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು ಮೇಲೆ ( 9) ರಲ್ಲಿ ಓದಲಾದ ದಿನಾಂಕ : 27 - 5 - 2013ರ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ 
ಸಲ್ಲಿಸಿದ್ದು , ತಮ್ಮ ವರದಿಯಲ್ಲಿ ಆರೋಪಿತ ಅಧಿಕಾರಿಯವರಾದ ಶ್ರೀ ಕೆ. ಪಿ. ಚಂದ್ರಹಾಸ ಇವರು ಕರ್ತವ್ಯ ಶ್ರದ್ದೆಯಿಂದ ಇರದೆ ಸರ್ಕಾರಿ ನೌಕರರಿಗೆ 
ಯೋಗ್ಯವಲ್ಲದ್ದನ್ನು ಮಾಡಿ, ಕರ್ನಾಟಕ ನಾಗರೀಕ ಸೇವಾ ( ವರ್ತನೆ) ನಿಯಮಗಳು 1966ರ ನಿಯಮ 3ನ್ನು ಉಲ್ಲಂಘಿಸಿರುವುದು ಸಾಬೀತಾಗಿದೆಯೆಂದು 
ನಿರ್ಣಯಿಸಿರುತ್ತಾರೆ. 

ಮೇಲೆ (10) ರಲ್ಲಿ ಓದಲಾದ ಎರಡನೇ ಕಾರಣ ಕೇಳುವ ನೋಟೀಸ್‌ನೊಂದಿಗೆ ವಿಚಾರಣಾ ವರದಿಯನ್ನು ಆರೋಪಿತ ಅಧಿಕಾರಿಯವರಿಗೆ 
ಜಾರಿಗೊಳಿಸಿ ವಿಚಾರಣಾಧಿಕಾರಿಯವರು ನೀಡಿರುವ ವಿಚಾರಣಾ ವರದಿಯ ಬಗ್ಗೆ ತಮ್ಮ ಹೇಳಿಕೆಯನ್ನು 15 ದಿವಸಗಳೊಳಗಾಗಿ ಸಲ್ಲಿಸುವಂತೆ 
ಸೂಚಿಸಲಾಗಿತ್ತು. ಅದರಂತೆ ಆರೋಪಿತ ಅಧಿಕಾರಿಯವರು ಮೇಲೆ ಓದಲಾದ ( 11 ) ರಲ್ಲಿ ತಮ್ಮ ಹೇಳಿಕೆಯನ್ನು ಸಲ್ಲಿಸಿ ಮಾಹಿತಿ ಹಕ್ಕು ಕಾಯಿದೆಯ ಸೆಕ್ಷನ್ 
8 ( 1)( ಐ ) ರಲ್ಲಿ ಮಂತ್ರಿ ಪರಿಷತ್ತಿನ ನಿರ್ಣಯಗಳನ್ನು ಸರ್ಕಾರಿ ಆದೇಶವಾಗುವವರೆಗೆ ಬಹಿರಂಗ ಪಡಿಸಬಾರದೆಂದು ಎಲ್ಲಿಯೂ ಹೇಳಿಲ್ಲವಾದ್ದರಿಂದ ತಾವು 
ಮಾಹಿತಿ ಹಕ್ಕು ಕಾಯಿದೆಯ ಸೆಕ್ಷನ್ 8 (1)( ಐ) ಅನ್ನು ಉಲ್ಲಂಘಿಸಿರುವುದಿಲ್ಲವೆಂದು ಹೇಳುವುದರೊಂದಿಗೆ ಈ ಬಗ್ಗೆ ಮೇಲಧಿಕಾರಿಗಳಾಗಲೀ ಅಥವಾ 
ಕೆಳವರ್ಗದ ಸಿಬ್ಬಂದಿಯಾಗಲೀ ತಮ್ಮ ಮಾರ್ಗದರ್ಶನ ನೀಡಿರುವುದಿಲ್ಲವೆಂದು ತಿಳಿಸುತ್ತಾ, ತಮ್ಮ ವಿರುದ್ಧದ ಆರೋಪಗಳಿಂದ ದೋಷಮುಕ್ತಗೊಳಿಸಿ 
ಆದೇಶಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 

ಆದರೆ, ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ 8(1) ( ಐ) ರಲ್ಲಿ ಮಂತ್ರಿ ಮಂಡಲದ ನಿರ್ಣಯಗಳು, ಆ ನಿರ್ಣಯಗಳಿಗೆ ಕಾರಣಗಳು ಮತ್ತು 
ತೆಗೆದುಕೊಂಡ ನಿರ್ಣಯಗಳಿಗೆ ಆಧರಿಸಿದ ವಿಷಯ ಸಾಮಗ್ರಿ ಇವುಗಳನ್ನು ನಿರ್ಣಯವನ್ನು ತೆಗೆದುಕೊಂಡ ಮತ್ತು ಆ ವಿಷಯ ಪೂರ್ಣಗೊಂಡ ಅಥವಾ 
ಮುಕ್ತಾಯಗೊಂಡ ತರುವಾಯ ಸಾರ್ವಜನಿಕರಿಗೆ ತಿಳಿಯಪಡಿಸತಕ್ಕದ್ದೆಂದು ಇರುತ್ತದೆ. ಆದಾಗ್ಯೂ ಸಹ, ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾದ ಆರೋಪಿತ 
ಅಧಿಕಾರಿಯವರು ಖಾಸಗಿ ಸಂಸ್ಥೆಗೆ ಸಚಿವ ಸಂಪುಟ ಸಭೆಯ ಕೈಗೊಂಡ ನಿರ್ಣಯದ ಪ್ರತಿಯನ್ನು ಸರ್ಕಾರಿ ಆದೇಶವನ್ನು ಹೊರಡಿಸುವ ಮುನ್ನವೇ 
ಮಾಹಿತಿ ಹಕ್ಕು ಕಾಯಿದೆಯಡಿ ನೀಡಿರುವುದರ ಮೂಲಕ ಕರ್ತವ್ಯಚ್ಯುತಿ ಎಸಗಿರುವುದು ವಿಚಾರಣಾ ವರದಿಯಿಂದ ಸಾಬೀತಾಗಿರುತ್ತದೆ. 


ಪ್ರಕರಣದಲ್ಲಿ ಒದಗಿ ಬಂದ ಸಂದರ್ಭ ಮತ್ತು ಸನ್ನಿವೇಶಗಳು , ಸಾಕ್ಷಾಧಾರಗಳು ದಾಖಲೆಗಳನ್ನು ಮತ್ತು ವಿಚಾರಣಾ ವರದಿಯನ್ನು ಹಾಗೂ 
ವಿಚಾರಣಾ ವರದಿಯ ಬಗ್ಗೆ ಆರೋಪಿತ ಅಧಿಕಾರಿಯವರು ಸಲ್ಲಿಸಿರುವ ಹೇಳಿಕೆಗಳೆಲ್ಲವನ್ನೂ ಸಕ್ಷಮ ಶಿಸ್ತು ಪ್ರಾಧಿಕಾರವಾದ ಸರ್ಕಾರವು ಪರಿಶೀಲಿಸಿ 
ವಿಚಾರಣಾಧಿಕಾರಿಯವರು ಸಲ್ಲಿಸಿರುವ ವಿಚಾರಣಾ ವರದಿಯನ್ನು ಅಂಗೀಕರಿಸಿ, ಶ್ರೀ ಕೆ. ಪಿ. ಚಂದ್ರಹಾಸ, ಅಧೀನ ಕಾರ್ಯದರ್ಶಿ ಇವರ ವಿರುದ್ದ ಮಾಡಲಾದ 
ಆರೋಪಗಳು ಸಾಬೀತಾಗಿರುತ್ತದೆಯೆಂದು ವಿಚಾರಣಾ ವರದಿಯಲ್ಲಿ ವಿಚಾರಣಾಧಿಕಾರಿಗಳು ನಿರ್ಣಯಿಸಿರುವುದರಿಂದ ಆರೋಪಿತ ಅಧಿಕಾರಿಗೆ ಕರ್ನಾಟಕ 
ನಾಗರೀಕ ಸೇವಾ ( ಸಿ . ಸಿ. ಎ.) ನಿಯಮಾವಳಿಗಳು 1957ರ ನಿಯಮ 8( ii) ರನ್ವಯ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಸಂಚಿತ ಪರಿಣಾಮ ಬೀರದಂತೆ 
ತಡೆಹಿಡಿಯುವ ದಂಡನೆ ವಿಧಿಸುವುದು ಸಾಬೀತಾದ ಆರೋಪಕ್ಕೆ ತಕ್ಕ ದಂಡನೆಯೆಂದು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 5 ಸೇವಿ2012, ಬೆಂಗಳೂರು, ದಿನಾಂಕ : 19ನೇ ಆಗಸ್ಟ್ 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಕೆ. ಪಿ ಚಂದ್ರಹಾಸ , ಅಧೀನ ಕಾರ್ಯದರ್ಶಿ, ಇವರು ಮಾಹಿತಿ ಹಕ್ಕು ಅಧಿನಿಯಮ 
2005ರಡಿ ಸಚಿವ ಸಂಪುಟ ಸಭೆಯು ಕೈಗೊಂಡ ನಿರ್ಣಯದ ಪ್ರತಿಯನ್ನು ಸರ್ಕಾರದ ಆದೇಶವನ್ನು ಹೊರಡಿಸುವ ಮುನ್ನವೇ ಖಾಸಗಿ ಸಂಸ್ಥೆಗೆ ನೀಡಿ 
ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ 8 (1)( ಐ) ನ್ನು ಉಲ್ಲಂಘಿಸಿ, ಕರ್ತವ್ಯಚ್ಯುತಿ ಎಸಗಿರುವುದರಿಂದ ಇವರಿಗೆ ಸರ್ಕಾರವು ಕರ್ನಾಟಕ ನಾಗರೀಕ 
ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಾವಳಿಗಳು 1957ರ ನಿಯಮ 8 ( i) ರನ್ವಯ ಇವರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು 
ಸಂಚಿತ ಪರಿಣಾಮ ಬೀರದಂತೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ತಡೆಹಿಡಿಯುವ ದಂಡನೆ ವಿಧಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು - 6). 


PR . 935 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO. DPAR 214 SAS 2013, Bangalore , dated : 17th July , 2013 . 
Consequent upon revocation of suspension and reinstatement into service vide Government Order No . DPAR 214 SAS 2013, 
dated : 17 - 07 -2013 , the services of Sri M .K . Aiyappa , IAS (KN -2002), are placed at the disposal of Commerce and Industries 


೧೬ ೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


ಭಾಗ ೧ 


Department with immediate effect for being posted until further orders as Managing Director, Mysore Sugar Company Limited , 
Bangalore in the existing vacancy . 

By Order and in the name of the Governor of Karnataka 

U . H . NARAYANASWAMY 
P . R . 936 

Under Secretary to Government, 

DP & AR ( Services -I). 

2 ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಮುಖ್ಯ ಚುನಾವಣಾಧಿಕಾರಿಗಳ ಕಛೇರಿಯಲ್ಲಿನ ತಾತ್ಕಾಲಿಕವಾಗಿ ಉನ್ನತೀಕರಿಸಿರುವ ಸರ್ಕಾರದ ಅಧೀನ 

ಕಾರ್ಯದರ್ಶಿ ಹುದ್ದೆಯನ್ನು ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 286 ಸಅಸೇ 2012, ದಿನಾಂಕ : 28 - 06 - 2012 . 

ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣಾ ಇಲಾಖೆ ( ಚುನಾವಣೆಗಳು ), ಇವರ ಪತ್ರ ಸಂಖ್ಯೆ : ಸಿಆಸುಇ 45 ಚುಸಿಆ 

2011, ದಿನಾಂಕ : 20 - 03 - 2013. 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಮುಖ್ಯ ಚುನಾವಣಾಧಿಕಾರಿ ಕಛೇರಿಯಲ್ಲಿನ ಶಾಖಾಧಿಕಾರಿ ಹುದ್ದೆಯನ್ನು 
ದಿನಾಂಕ : 17 - 04 - 2012 ರಿಂದ ಜಾರಿಗೆ ಬರುವಂತೆ ಸರ್ಕಾರದ ಅಧೀನ ಕಾರ್ಯದರ್ಶಿಯೆಂದು ಉನ್ನತೀಕರಿಸಿದ್ದು. ಟ ಸದರಿ ಉನ್ನತೀಕರಿಸಿದ ಹುದ್ದೆಯಲ್ಲಿ 
ಶ್ರೀ ಟಿ. ಬಸವೇಗೌಡ, ತಹಶೀಲ್ದಾರ್‌ ಗ್ರೇಡ್-1, ಕಂದಾಯ ಇಲಾಖೆ , ಇವರನ್ನು ನೇಮಿಸಿ ಆದೇಶಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (2 ) ರಲ್ಲಿ ಓದಲಾದ 
ಪತ್ರದಲ್ಲಿ ಚುನಾವಣಾ ಕೆಲಸ ಕಾರ್ಯಗಳ ಸುಗಮ ನಿರ್ವಹಣೆಯ ಸಲುವಾಗಿ ಚುನಾವಣಾ ಕೆಲಸ ಕಾರ್ಯಗಳಲ್ಲಿ ಅನುಭವವಿರುವ ಸದರಿ ಅಧಿಕಾರಿಯವರ 
ಸೇವೆಯನ್ನು ನಿಯೋಜನೆಯ ಮೇಲೆ ಮುಂದುವರಿಸುವುದು ಅತ್ಯವಶ್ಯಕವಾಗಿದ್ದು, ಈ ಹುದ್ದೆಯ ನಿಯೋಜನೆಯ ಅವಧಿಯನ್ನು ದಿನಾಂಕ : 17 - 04 - 2013 
ರಿಂದ 2 ವರ್ಷಗಳ ಅವಧಿಗೆ ಮುಂದುವರಿಸಿ, ಸದರಿ ಅಧಿಕಾರಿಯವರನ್ನು ಈ ಹುದ್ದೆಗೆ ನೇಮಿಸಿ ಆದೇಶ ಹೊರಡಿಸಲು ಕೋರಲಾಗಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 321 ಸಅಸೇ 2013, ಬೆಂಗಳೂರು, ದಿನಾಂಕ : 31ನೇ ಜುಲೈ , 2013. 
ಮುಖ್ಯ ಚುನಾವಣಾಧಿಕಾರಿ ಕಛೇರಿಯಲ್ಲಿನ ಶಾಖಾಧಿಕಾರಿ ಹುದ್ದೆಯನ್ನು ದಿನಾಂಕ : 17 -04 - 2013 ರಿಂದ 16 - 04 - 2014 ರವರೆಗೆ ಸರ್ಕಾರದ 
ಅಧೀನ ಕಾರ್ಯದರ್ಶಿಯೆಂದು ಉನ್ನತೀಕರಿಸಿ ಮುಂದುವರಿಸಲಾಗಿದೆ. ಸದರಿ ಹುದ್ದೆಯಲ್ಲಿ ಶ್ರೀ ಟಿ . ಬಸವೇಗೌಡ, ತಹಶೀಲ್ದಾರ್‌ ಗ್ರೇಡ್-1, ಇವರನ್ನು 
ದಿನಾಂಕ : 17 - 04 - 2013 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಲಾಗಿದೆ. ಹಾಗೂ ಈ ರೀತಿ ಉನ್ನತೀಕರಿಸಿ 
ಮುಂದುವರಿಸಲಾದ ಹುದ್ದೆಯನ್ನು ಒಂದು ವರ್ಷದವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಮುಂದುವರಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 527 ವೆಚ್ಚ -12/2013 , ದಿನಾಂಕ : 02 - 07 -2013ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 
PR. 937 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು -6). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎಲ್.ಎಸ್. ಚಂದ್ರಶೇಖರರಾವ್, ಸರ್ಕಾರದ ಅಧೀನ ಕಾರ್ಯದರ್ಶಿ ( ನಿವೃತ್ತ) ಇವರ ವಿರುದ್ದದ ಇಲಾಖಾ 

ವಿಚಾರಣೆ - ವಿಚಾರಣಾಧಿಕಾರಿ ನೇಮಿಸುವ ಬಗ್ಗೆ- ಪರಿಷ್ಕತ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ : 1. ಆದೇಶ ಸಂಖ್ಯೆ : ಸಿಆಸುಇ 17 ಸೇಇವಿ 2011 , ದಿನಾಂಕ : 23 -11- 2012 . 

2. ಶ್ರೀ ಹೆಚ್.ಆರ್. ಸುಧೀರ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ಪತ್ರ ದಿನಾಂಕ : 1- 7 - 2013. 
3. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ - ರಾಜಕೀಯ ವಿಶ್ರಾಂತಿ ವೇತನ 

1) ಇವರ ಕಡತ ಸಂಖ್ಯೆ : ಸಿಆಸುಇ 72 ಪಿಎಫ್‌ಜಿ 2013. 
ಪ್ರಸ್ತಾವನೆ : 

ಶ್ರೀ ಎಲ್.ಎಸ್. ಚಂದ್ರಶೇಖರರಾವ್, ಸರ್ಕಾರದ ಅಧೀನ ಕಾರ್ಯದರ್ಶಿ (ನಿವೃತ್ತ) ಇವರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
( ಆಡಳಿತ ಸುಧಾರಣೆ - ರಾಜಕೀಯ ವಿಶ್ರಾಂತಿ ವೇತನ - 1) ಇಲ್ಲಿ ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ತಮ್ಮ ವ್ಯಾಪ್ತಿಗೆ ಬರುತ್ತಿದ್ದ ಶಾಖೆಗಳಿಗೆ ಸಂಬಂಧಿಸಿದ 
ಬಿ. ಸಿ ಮತ್ತು ಡಿ ವೃಂದದ 2100 ಕಡತಗಳನ್ನು ಸಾರ್ವತ್ರಿಕ ದಾಖಲೆಗಳ ವಿಭಾಗಕ್ಕೆ ರವಾನಿಸದೇ ಅವುಗಳನ್ನು ತಮ್ಮ ಹಂತದಲ್ಲಿಯೇ ನಾಶಪಡಿಸಿ 
ಸಚಿವಾಲಯ ಕೈಪಿಡಿಯ ಸೆಕ್ಷನ್ 244 ಹಾಗೂ 252ರ ಸೂಚನೆಗಳನ್ನು ಪಾಲಿಸದೇ ಕರ್ತವ್ಯಲೋಪ ಎಸಗಿರುವ ಆರೋಪಗಳಿಗೆ ಸಂಬಂಧಿಸಿದಂತೆ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


೧೬೩೫ 


ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮ ll ( 2) ಮತ್ತು 11( 5) ಸಿ ಅನ್ವಯ ಇಲಾಖಾ ವಿಚಾರಣೆಯನ್ನು ನಡೆಸಲು ಮೇಲೆ (1) ರಲ್ಲಿ ಓದಲಾದ 
ಸರ್ಕಾರದ ಆದೇಶದಲ್ಲಿ ಶ್ರೀ ಹೆಚ್.ಆರ್. ಸುಧೀರ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಮತ್ತು ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ - ರಾಜಕೀಯ ವಿಶ್ರಾಂತಿ ವೇತನ -1) ಇವರನ್ನು ಮಂಡನಾಧಿಕಾರಿಯಾಗಿ ನೇಮಿಸಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ (2 ) ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಹೆಚ್. ಆರ್. ಸುಧೀರ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಮತ್ತು ವಿಚಾರಣಾಧಿಕಾರಿಗಳು 
ತಮ್ಮ ವೈಯಕ್ತಿಕ ತೊಂದರೆಗಳ ಕಾರಣದಿಂದಾಗಿ ಈ ಪ್ರಕರಣದಲ್ಲಿ ಇಲಾಖಾ ವಿಚಾರಣೆಯನ್ನು ನಡೆಸಲು ಸಾಧ್ಯವಾಗುವುದಿಲ್ಲವೆಂದು ಕೋರಿರುವುದರಿಂದ, 
ಬದಲಿ ವಿಚಾರಣಾಧಿಕಾರಿಯನ್ನು ನೇಮಿಸಿ ಆದೇಶಿಸುವಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ- ರಾಜಕೀಯ ವಿಶ್ರಾಂತಿ 
ವೇತನ - 1) ಇವರು ಮೇಲೆ ( 3) ರಲ್ಲಿ ಓದಲಾದ ಕಡತದಲ್ಲಿ ಕೋರಿರುತ್ತಾರೆ . ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಮುಂದಿನಂತೆ 
ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 17ಸೇವಿ2011, ಬೆಂಗಳೂರು, ದಿನಾಂಕ : 29ನೇ ಜುಲೈ , 2013. 
ಶ್ರೀ ಎಲ್. ಎಸ್ . ಚಂದ್ರಶೇಖರರಾವ್ , ಸರ್ಕಾರದ ಅಧೀನ ಕಾರ್ಯದರ್ಶಿ (ನಿವೃತ್ತ) ಇವರು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

ಯು ವಿಶ್ರಾಂತಿ ವೇತನ - 1) ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಗೆ ಸಂಬಂಧಿಸಿದಂತೆ ಇವರ ವಿರುದ್ಧದ ಆರೋಪಗಳಿಗೆ 
ಸಂಬಂಧಿಸಿದಂತೆ ದಿನಾಂಕ : 23 -11- 2012ರ ಆದೇಶದಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿಗಳು 1957ರ ನಿಯಮ 11ರನ್ವಯ ಇಲಾಖಾ ವಿಚಾರಣೆ ನಡೆಸಲು ನಿಯಮ 11 ( 2 ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು 
ವಿಚಾರಣಾಧಿಕಾರಿಯಾಗಿ ನೇಮಿಸಿದ್ದ ಶ್ರೀ ಹೆಚ್. ಆರ್ . ಸುಧೀರ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರ ಬದಲಿಗೆ ಶ್ರೀ ವಿ . ಪಿ. ಜಹಗೀರದಾರ್, ನಿವೃತ್ತ ಜಿಲ್ಲಾ ಮತ್ತು 
ಸತ್ರ ನ್ಯಾಯಾಧೀಶರು, ಬೆಂಗಳೂರು ಅವರನ್ನು ವಿಚಾರಣಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 17 ಸೇಇವಿ 2011, ದಿನಾಂಕ : 23 -11 -2012ರ ಆದೇಶದಲ್ಲಿ ಮಂಡನಾಧಿಕಾರಿಯಾಗಿ ನೇಮಕ ಮಾಡಿದ್ದ 
ಅಧೀನ ಕಾರ್ಯದರ್ಶಿ , ಸಿಬ್ಬ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ - ರಾಜಕೀಯ ವಿಶ್ರಾಂತಿ ವೇತನ ) ಮಂಡನಾಧಿಕಾರಿಯಾಗಿ 
ಮುಂದುವರೆಯುತ್ತಾರೆ. 

ವಿಚಾರಣಾಧಿಕಾರಿಗಳು ಆಪಾದಿತರ ಮೇಲಿನ ಆರೋಪಗಳಿಗೆ ವಿಚಾರಣೆಯನ್ನು ನಡೆಸಿ ಆರೋಪ ಸಾಬೀತಾಗಿರುವ ಅಥವಾ ಸಾಬೀತಾಗದೇ 
ಇರುವ ಅಭಿಪ್ರಾಯಗಳನ್ನು ಒಳಗೊಂಡ ವಿಚಾರಣಾ ವರದಿಯನ್ನು ಶಿಸ್ತು ಪ್ರಾಧಿಕಾರಿಯಾದ ಸರ್ಕಾರಕ್ಕೆ 3 ತಿಂಗಳುಗಳ ಒಳಗಾಗಿ ಸಲ್ಲಿಸುವಂತೆ ತಿಳಿಸಲಾಗಿದೆ 
ಹಾಗೂ ಈ ಪ್ರಕರಣದಲ್ಲಿ ವಿಚಾರಣಾಧಿಕಾರಿಯವರು ನಿಯಮಾನುಸಾರ ಸಂಚಿತ ಸಂಭಾವನೆಯನ್ನು ಮತ್ತು ಮಂಡನಾಧಿಕಾರಿಯವರು ನಿಯಮಾನುಸಾರ 
ದಿನ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆಂದು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 938 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

(ಸೇವೆಗಳು - 6). 


ಆರ್ಥಿಕ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ : ಆಇ 6 ಸೇನಿಸೇ 2013, ಬೆಂಗಳೂರು, ದಿನಾಂಕ : 04 - 09 - 2013. 
ಸರ್ಕಾರಿ ಆದೇಶ ಸಂಖ್ಯೆ : ಎಫ್ಡಿ 19 ಎಸ್‌ಆರ್‌ಎಸ್‌ 88, ದಿನಾಂಕ : 25 - 05 -1988 ರ ಅನುಬಂಧದ ಐಟಂ 8 ರಲ್ಲಿನ " ಸ್ವಗಾಮ ಪ್ರಯಾಣ 
ರಿಯಾಯಿತಿ ಸೌಲಭ್ಯ " ಪದಗಳ ನಂತರ ಮತ್ತು ಭಾರತದಲ್ಲಿನ ಯಾವುದೇ ಸ್ಥಳಕ್ಕೆ ರಜಾ ಪ್ರಯಾಣ ರಿಯಾಯತಿ ಸೌಲಭ್ಯ " ಪದಗಳನ್ನು 
ಸೇರ್ಪಡೆಗೊಳಿಸಲಾಗಿದೆ ಎಂದು ಭಾವಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆಲಿಸ್ ಗೊನ್ಸಾಲ್ವಿಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ (ಸೇವೆಗಳು -1). 


FINANCE SECRETARIAT 

ADDENDUM 

NO . FD 6 SRS 2013 , Bangalore, dated : 04 - 09- 2013. 
In item No. 8 of the Annexure to Government Order No. FD 19 SRS 88, dated : 25 -05 - 1988 , after the word "Home Travel 
Concession " the words "and Leave Travel Concession to any place in India" shall be deemed to have been added . 

By Order and in the name of the Governor of Karnataka 
P . R . 939 

ALICE GONSALVES 
SC-100 

Under Secretary to Government, 
Finance Department (Services - 1). 


೧೬೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

ಭಾಗ ೧ 
ಆರ್ಥಿಕ ಸಚಿವಾಲಯ 
ವಿಷಯ : ಬೆಂಗಳೂರು ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರಿ ನೌಕರರ ಮನೆ ಬಾಡಿಗೆ ಭತ್ಯೆ ದರಗಳ 

ಪರಿಷ್ಕರಣೆ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಎಫ್ಡಿ 18 ಎಸ್‌ಆರ್‌ಪಿ 2012 , ದಿನಾಂಕ : 19 - 10 - 2012. 

2. ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 09 ಎಸ್ ಆರ್‌ಪಿ 2013 , ದಿನಾಂಕ : 18 - 03 - 2013. 
ಪ್ರಸ್ತಾವನೆ : 

ರಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರಿ ನೌಕರರ 
ಮನೆ ಬಾಡಿಗೆ ಭತ್ಯೆ ದರಗಳನ್ನು ಅವರ ಮೂಲ ವೇತನದ ಶೇ . 30ಕ್ಕೆ ಹೆಚ್ಚಿಸುವ ಸರ್ಕಾರದ ನಿರ್ಧಾರವನ್ನು ಘೋಷಿಸಿರುತ್ತಾರೆ. ಅದರಂತೆ ಈ ಕೆಳಕಂಡ 
ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 05 ಎಸ್‌ಆರ್‌ಪಿ 2013, ಬೆಂಗಳೂರು, ದಿನಾಂಕ : 10ನೇ ಮೇ 2013 . 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ, ರಾಜ್ಯ ಸರ್ಕಾರಿ ನೌಕರರ ಮನೆ ಬಾಡಿಗೆ ಭತ್ಯೆ 
ದರಗಳನ್ನು 01ನೇ ಏಪ್ರಿಲ್ 2013 ರಿಂದ ಜಾರಿಗೆ ಬರುವಂತೆ ಮೂಲ ವೇತನದ ಶೇ . 25 ರಿಂದ ಶೇ . 30ಕ್ಕೆ ಪರಿಷ್ಕರಿಸಿ ಆದೇಶಿಸಲು ಸರ್ಕಾರವು 
ಹರ್ಷಿಸುತ್ತದೆ. 

2. ಈ ಆದೇಶಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ಉಪಬಂಧಗಳ ವ್ಯಾಪ್ತಿಯೊಳಗೆ ಬರುವ ಪೂರ್ಣಕಾಲಿಕ ಮತ್ತು ಕಾಲಿಕ 
ವೇತನ ಶ್ರೇಣಿಯಲ್ಲಿನ ಎಲ್ಲಾ ಸರ್ಕಾರಿ ನೌಕರರಿಗೂ ಅನ್ವಯವಾಗುತ್ತದೆ. 

3. ಈ ಆದೇಶಗಳನ್ನು (1) ಕಾಲಿಕ ವೇತನ ಶ್ರೇಣಿಯಲ್ಲಿರುವ ವರ್ಕ್‌ಚಾರ್ಜ್ ನೌಕರರು (ii) ಕಾಲಿಕ ವೇತನ ಶ್ರೇಣಿಯಲ್ಲಿರುವ ಅನುದಾನಿತ 
ಶಿಕ್ಷಣ ಸಂಸ್ಥೆಗಳ ಪೂರ್ಣಕಾಲಿಕ ನೌಕರರು ಮತ್ತು ವಿಶ್ವವಿದ್ಯಾನಿಲಯಗಳ ಬೋಧಕೇತರ ಸಿಬ್ಬಂದಿ (i) ಯುಜಿಸಿ/ಎಐಸಿಟಿಇ / ಐಸಿಎಆರ್‌ ವೇತನ ಶ್ರೇಣಿಯಲ್ಲಿ 
ವೇತನ ಪಡೆಯುತ್ತಿರುವ ವಿಶ್ವವಿದ್ಯಾನಿಲಯಗಳ /ಕಾಲೇಜುಗಳ ಬೋಧಕ ಸಿಬ್ಬಂದಿಗಳಿಗೆ ವಿಸ್ತರಿಸಲಾಗಿದೆ . 

4, ಮನೆ ಬಾಡಿಗೆ ಭತ್ಯೆಯ ಕಾರಣದಿಂದ ಸಂದಾಯ ಮಾಡಬೇಕಾಗಿರುವ 50 ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಕಗಳನ್ನು ಮುಂದಿನ 
ರೂಪಾಯಿಗೆ ಪೂರ್ಣಗೊಳಿಸತಕ್ಕದ್ದು ಮತ್ತು 50 ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕಗಳನ್ನು ಕಡೆಗಣಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುಂದರ ರಾಜ ಗುಪ್ತ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ (ಸೇವೆಗಳು - 2). 

FINANCE SECRETARIAT 
SUB : 

Revision of the rate of House Rent Allowance in respect of State Government employees working 

in Bangalore city- reg . 
READ : 

1. G . 0 . No . FD 18 SRP 2012, dated : 19 -10-2012. 
2. G.೦ . No. FD 9 SRP 2013, dated 18- 03- 2013, 


PREAMBLE : 

The Hon ble Chief Minister in the Budget Speech 2013- 14 has announced the Government s decision to enhance the House 
Rent Allowance of State Government employees working in Bangalore city to 30 % of their basic pay . Accordingly the following orders 
are issued . 

GOVERNMENT ORDER NO. FD 05 SRP 2013 , BANGALORE , DATED 10th May 2013 . 
Government are pleased to order that the rate of House Rent Allowance in respect of State Government employees posted to 
any place within the limits of BBMP shall be revised from the existing 25 % of basic pay to 30 % of basic pay with effect from 01st 
April, 2013. 

2.These orders shall be applicable to all full time Government employees who are governed by the provisions of the Karnataka 
Civil Services Rules and who are on time scales of pay . 

3 . These orders are extended to (i) full-time employes borne on work -charged establishments of Government on time scale of 
pay ( ii) full-time employees of the Aided educational institutions and non -teaching staff of the Universities who are on time-scale of pay 
and (iii) teaching staff of the Universities/Colleges who are drawing pay in the UGC / ICAR /AICTE scales of pay . 

4 . The payment on account of House Rent Allowance involving fractions of 50 paise and above shall be rounded off to the next 
rupee and fractions of less than 50 paise shall be ignored . 

By Order and in the name of the Governor of Karnataka , 

SUNDARA RAJA GUPTHA 
P . R . 940 

Deputy Secretary to Government, 
SC-500 

Finance Department (Services - 2). 


ಭಾಗ ೧ 


೧೬೩೭ 


ವಿಷಯ : 


ಓದಲಾಗಿದೆ : 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) ಯಲ್ಲಿ ತಾತ್ಕಾಲಿಕವಾಗಿ ಸೃಜಿಸಿರುವ ಹುದ್ದೆಗಳನ್ನು 
ಮುಂದುವರೆಸುವ ಬಗ್ಗೆ 
1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 411 ಸಅಸೇ 2008, ದಿನಾಂಕ: 28 - 07 - 2009 
2 . ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 559 ಸಅಸೇ 2011, ದಿನಾಂಕ: 04 - 03 - 2011 
3 . ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 393 ಸಅಸೇ 2011, ದಿನಾಂಕ: 09 - 08 - 2011 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 551 ಸಅಸೇ 2012 , ದಿನಾಂಕ: 07 - 09 - 2012 
ಜಲಸಂಪನ್ಮೂಲ (ಸಣ್ಣ ನೀರಾವರಿ) ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಸನೀಇ 47 ಸೇಸವ 
2013, ದಿನಾಂಕ : 15 - 06 - 2013 


ಪ್ರಸ್ತಾವನೆ : 

ಮೇಲೆ ಕ್ರಮಸಂಖ್ಯೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) ಯಲ್ಲಿ 
ಈ ಕೆಳಕಂಡ ತಾತ್ಕಾಲಿಕ ಹುದ್ದೆಗಳನ್ನು ಸೃಜಿಸಲಾಗಿದೆ ಮತ್ತು ಕಾಲಕಾಲಕ್ಕೆ ಮುಂದುವರೆಸಿಕೊಂಡು ಬರಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ 
ಆದೇಶದಲ್ಲಿ ಸದರಿ ಹುದ್ದೆಗಳನ್ನು ದಿನಾಂಕ : 27 - 07 - 2012ರಿಂದ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರಿಸಲಾಗಿದೆ. 
ಕ್ರಮಸಂಖ್ಯೆ ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ( ವೇತನ ಶ್ರೇಣಿ ರೂ . 28, 100 - 50100) - 01 

ಸಹಾಯಕ ಇಂಜಿನಿಯರ್ ( ವೇತನ ಶ್ರೇಣಿ ರೂ . 22 ,800 - 43,200) 
3 ಶೀಘ್ರಲಿಪಿಗಾರರು ( ವೇತನ ಶ್ರೇಣಿ ರೂ . 16, 000 - 29 ,600) 


03 


0] 


ಮೇಲೆ ಕ್ರಮಸಂಖ್ಯೆ (5)ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ದಿನಾಂಕ: 28 - 07 -2009ರ ಸರ್ಕಾರಿ ಆದೇಶದಲ್ಲಿ ಸೃಜಿಸಲಾದ 
ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) ಯ ಮೇಲ್ಕಂಡ ಎಲ್ಲಾ ಹುದ್ದೆಗಳನ್ನು ದಿನಾಂಕ: 28 - 07 - 2013ರಿಂದ ಮತ್ತೊಂದು ವರ್ಷದ ಅವಧಿಗೆ 
ಮುಂದುವರೆಸುವಂತೆ ಕೋರಲಾಗಿದೆ . 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 559 ಸಅಸೇ 2013, ಬೆಂಗಳೂರು, ದಿನಾಂಕ : 10ನೇ ಸೆಪ್ಟೆಂಬರ್ , 2013. 

ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) ಯಲ್ಲಿ ತಾತ್ಕಾಲಿಕವಾಗಿ ಸೃಜಿಸಲಾಗಿದ್ದ ಈ ಕೆಳಕಂಡ 
ಹುದ್ದೆಗಳನ್ನು ದಿನಾಂಕ: 27 -07 - 2013ರಿಂದ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಮುಂದುವರಿಸಿ ಆದೇಶಿಸಲಾಗಿದೆ. 


03 


ಕ್ರಮಸಂಖ್ಯೆ ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ( ವೇತನ ಶ್ರೇಣಿ ರೂ . 28,100 - 50100) | 01 
ಸಹಾಯಕ ಇಂಜಿನಿಯರ್ ( ವೇತನ ಶ್ರೇಣಿ ರೂ . 22 ,800 - 43,200) 

ಶೀಘ್ರಲಿಪಿಗಾರರು ( ವೇತನ ಶ್ರೇಣಿ ರೂ . 16 ,000 - 29,600 ) 
ಮೇಲ್ಕಂಡ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ದಿನಾಂಕ: 28 - 07 - 2009ರ ಆದೇಶದಲ್ಲಿ ನಿಗದಿಪಡಿಸಲಾದ ಕ್ರಮಗಳನ್ನು ಅನುಸರಿಸಲು 
ಆದೇಶಿಸಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 1996, ದಿನಾಂಕ : 10 - 07 - 1996ರಲ್ಲಿ ಇಲಾಖಾ ಪ್ರಧಾನ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR 931 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 6) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ವಿಷಯ : 


ಓದಲಾಗಿದೆ : 


ಕರ್ನಾಟಕ ಭವನ, ನವದೆಹಲಿ, ಪ್ರಧಾನ ಕಾರ್ಯದರ್ಶಿ ( ಸಮನ್ವಯ ) ಹುದ್ದೆಯ ಪೂರಕ ಸಿಬ್ಬಂದಿ 
ಹುದ್ದೆಯಾದ ಹಿರಿಯ ಸಹಾಯಕ ಹುದ್ದೆಯನ್ನು ಮುಂದುವರಿಸುವ ಬಗ್ಗೆ . 
1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 647 ಸಅಸೇ 2012 , ದಿನಾಂಕ: 26 - 09 - 2012 
2 . ಸರ್ಕಾರದ ಆದೇಶ ಸಂಖ್ಯೆ : ಡಿಪಿಎಆರ್ 245 ಆಸಸೇ 2012 , ದಿನಾಂಕ : 05 - 10 - 2012 ಮತ್ತು 

ದಿನಾಂಕ: 08 - 10 - 2012 


6 . 


೧೬೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

ಭಾಗ ೧ 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 430 ಎಸ್ಎಎಸ್ 2013 , ದಿನಾಂಕ: 12 -07 -2013 
4. ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿ, ಇವರ ಪತ್ರ ಸಂಖ್ಯೆ: ಆರ್‌ಸಿಕೆ/12 / ಎಸ್‌ಇಎಸ್/ 

2012 - 13, ದಿನಾಂಕ 12 - 07 - 2013 
ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 647 ಸಅಸೇ 2012 , ದಿನಾಂಕ : 22 - 08 - 2013 
ನಿವಾಸಿ ಆಯುಕ್ತರು, ಕರ್ನಾಟಕ ಭವನ , ನವದೆಹಲಿ, ಇವರ ಪತ್ರ ಸಂಖ್ಯೆ : ಆರ್‌ಸಿಕೆ/ 03 / 

ಎಸ್‌ಇಎಮ್ /2012 - 13 , ದಿನಾಂಕ : 27 - 07 - 2013 
ಪ್ರಸ್ತಾವನೆ : 

ಮೇಲೆ ಕ್ರಮಸಂಖ್ಯೆ (1)ರಲ್ಲಿ ಓದಲಾದ ಆದೇಶದಲ್ಲಿ ಸೃಜಿಸಲಾದ ನವದೆಹಲಿಯ ನಿವಾಸಿ ಆಯುಕ್ತರ ಕಛೇರಿಯಲ್ಲಿನ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ (ಸಮನ್ವಯ ) ಹುದ್ದೆಯನ್ನು ಮತ್ತು ಈ ಕೆಳಕಂಡ ಪೂರಕ ಹುದ್ದೆಗಳನ್ನು ದಿನಾಂಕ: 05 - 09 - 2012ರಿಂದ ಪೂರ್ವಾನ್ವಯವಾಗಿ ಜಾರಿಗೆ 
ಬರುವಂತೆ ಎರಡು ವರ್ಷಗಳ ಅವಧಿಗೆ ಅಥವಾ ಶ್ರೀ ಕೆ. ಪಿ. ಕೃಷ್ಣನ್, ಭಾ . ಆ. ಸೇ ., ಇವರು ಸದರಿ ಹುದ್ದೆಯಲ್ಲಿರುವವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಸೃಜಿಸಿ ಆದೇಶಿಸಲಾಗಿದೆ . 


ಕ್ರಮಸಂಖ್ಯೆ 


ಹುದ್ದೆಯ ಪದನಾಮ 


ಹುದ್ದೆಗಳ ಸಂಖ್ಯೆ 


ಷರಾ 


ಆಪ್ತ ಕಾರ್ಯದರ್ಶಿ 


ಗ್ರೂಪ್- ಎ ವೃಂದದ 
ಕಿರಿಯ ಶ್ರೇಣಿ ಅಧಿಕಾರಿ 


| ಶೀಘ್ರಲಿಪಿಗಾರರು 


ಕಿರಿಯ ಸಹಾಯಕ 


ವಾಹನ ಚಾಲಕ 


- 5 


ದಲಾಯತ್ (ಗ್ರೂಪ್- ಡಿ ) 


ఒట 


ಮೇಲೆ ಕ್ರಮಸಂಖ್ಯೆ (2) ರಲ್ಲಿ ಓದಲಾದ ಆದೇಶದನ್ವಯ ಶ್ರೀ ಅಬ್ದುಲ್ ವಾಹಿದ್, ಆಪ್ತ ಕಾರ್ಯದರ್ಶಿ ಮತ್ತು ಶ್ರೀ ಬಿಪಿನ್ ಕುಮಾರ್ ಕರ್ಣ, 
ಹಿರಿಯ ಸಹಾಯಕ ಅವರುಗಳು ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸಿರುತ್ತಾರೆ . ಮೇಲೆ ಕ್ರಮ ಸಂಖ್ಯೆ ( 3) ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಕೆ. ಪಿ. ಕೃಷ್ಣನ್ , 
ಭಾ . ಆ. ಸೇ ., ಇವರು ದಿನಾಂಕ: 12 - 07 - 2013ರಂದು ಕರ್ತವ್ಯದಿಂದ ಬಿಡುಗಡೆ ಹೊಂದಿದ್ದು, ಮೇಲೆ ಓದಲಾದ ( 4) ರ ಪತ್ರದಲ್ಲಿನ ಕೋರಿಕೆಯ ಮೇರೆಗೆ 
ಉಲ್ಲೇಖ (1) ರ ಸರ್ಕಾರದ ಆದೇಶವನ್ನು ಮಾರ್ಪಡಿಸಿ ಮೇಲೆ ಕ್ರಮ ಸಂಖ್ಯೆ ( 5) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಭವನ, ನವದೆಹಲಿಯಲ್ಲಿನ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ( ಸಮನ್ವಯ ) ಹುದ್ದೆಯ ಪೂರಕ ಹುದ್ದೆಗಳಾದ ಆಪ್ತ ಕಾರ್ಯದರ್ಶಿ ಹಾಗೂ ಹಿರಿಯ ಸಹಾಯಕ ಹುದ್ದೆಗಳನ್ನು 
ದಿನಾಂಕ: 12 - 07 - 2013ರಿಂದ 31 - 07 - 2013ರವರೆಗೆ ಮುಂದುವರಿಸಿ ಆದೇಶಿಸಲಾಗಿದೆ. 

ಮೇಲೆ ಕ್ರಮಸಂಖ್ಯೆ (6) ರಲ್ಲಿ ಓದಲಾದ ಪತ್ರದಲ್ಲಿ ನಿವಾಸಿ ಆಯುಕ್ತರು, ಕರ್ನಾಟಕ ಭವನ, ನವದೆಹಲಿರವರು ಬಿಪಿನ್ ಕುಮಾರ್ ಕರ್ಣ, 
ಹಿರಿಯ ಸಹಾಯಕರು ಇವರ ಸೇವೆಯು ನಿವಾಸಿ ಆಯುಕ್ತರ ಕಛೇರಿಯಲ್ಲಿ ಕೇಂದ್ರ ಸರ್ಕಾರದೊಂದಿಗೆ ಸಮನ್ವಯ ಕಾರ್ಯನಿರ್ವಹಿಸಲು 
ಉಪಯುಕ್ತವಾಗಲಿದೆಯೆಂದು ತಿಳಿಸುತ್ತಾ ಸದರಿಯವರ ಸೇವಾ ಅವಧಿಯನ್ನು ಕರ್ನಾಟಕ ಭವನದಲ್ಲಿ ಮುಂದಿನ 2 ತಿಂಗಳ ಅವಧಿಗೆ ದಿನಾಂಕ : 
01 - 08 - 2013ರಿಂದ 30 - 09 - 2013ರವರೆಗೆ ವಿಸ್ತರಿಸುವ ಬಗ್ಗೆ ಸರ್ಕಾರದ ಆದೇಶವನ್ನು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 647 ಸಅಸೇ 2012 , ಬೆಂಗಳೂರು, ದಿನಾಂಕ : 2ನೇ ಸೆಪ್ಟೆಂಬರ್ , 2013. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ನವದೆಹಲಿಯ ನಿವಾಸಿ ಆಯುಕ್ತರ ಕಛೇರಿಯಲ್ಲಿನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ಸಮನ್ವಯ) 
ಹುದ್ದೆಯ ಪೂರಕ ಸಿಬ್ಬಂದಿ ಹುದ್ದೆಯಾದ ಹಿರಿಯ ಸಹಾಯಕ ಹುದ್ದೆಯನ್ನು ದಿನಾಂಕ: 01 - 08 - 2013ರಿಂದ 31- 08 - 2013ರವರೆಗೆ ಮುಂದುವರಿಸಿ 
ಆದೇಶಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 778 ವೆಚ್ಚ- 12/2013, ದಿನಾಂಕ: 31 -08-2013ರಲ್ಲಿ ನೀಡಿರುವ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR 932 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6) 


238 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


0225 


PERSONNEL AND ADMINISTRATIVE REFORMS SECRETARIAT 


Sub : 


Ref : 


Departmental Enquiry against Sri D .K . Rangaswamy, IAS -settlement of remuneration to the 
Inquiry Officer & Presenting Officer-reg . 
1) Government Order No . DPAR 468 SAS 2009, dated 18 -08 -2010 , 15 - 12 -2010 and 26 -09- 2011 
2 ) Letter dated 10 -05 -2012 of Sri G . Raghavendra Rao , Retired District & Sessions Judge and 

Inquiring Authority. 
3) Letter dated 25 -05- 2012 of Sri Richard Lobo , Joint Draftsman and E /O Joint Secretary to 

Government, Department of Parliamentary Affairs and Legislature and Presenting Officer 
4 ) Government Order of even number dated 07 -09 -2012 
5) Government Order No. DPAR 22 SeEivi 2007, dated 11-04-2008 
6 ) Government Order No . DPAR 6 SeEiVi 2010 , dated 28 -04 -2011 


PREAMBLE : 


The State Government vide its order dated 18 -08 - 2010 instituted a departmental enquiry against Sri D .K . Rangaswamy, IAS 
former Deputy Commissioner, Bangalore Rural District. In Government Order dated 15 - 12 - 2010 and 26 -09-2011 read at ( 1) above the 
State Government have appointed Sri G . Raghavendra Rao , Retired District and Sessions Judge , as the Inquiring Authority and 
Sri Richard Lobo , Joint Draftsman & E /O Joint Secretary to Government, Department of Parliamentary Affairs and Legislature as the 
Presenting Officer in the departmental enquiry instituted against Sri D .K . Rangaswamy, IAS. 

In letter dated 10 -05 - 2012 read at (2 ) above , Sri G . Raghavendra Rao , Retired District & Sessions Judge and Inquiring Authority 
in the departmental enquiry instituted against Sri D .K . Rangaswamy, IAS has completed the enquiry proceedings and has submitted the 
enquiry report along with the claims for payment of professional fee of Rs . 15 ,000 /-. 

In letter dated 25-05- 2012 read at ( 3) above, Sri Richard Lobo , Joint Draftsman & Elo Joint Secretary to Government, 
Department of Parliamentary Affairs & Legislature & Presenting Officer has requested for sanction of remuneration /honorarium for 
performing the work of presenting Officer on 04 -11- 2011, 18 - 11-2011, 05 -12 -2011, 13 -12- 2011, 20 - 12 -2011, 02 -01- 2012, 10-01-2012 , 
13 -01 -2012 , 14 -01-2012 , 20 -01 -2012 , 01-02- 2012 , 03- 02 - 2012 , 15 - 02 - 2012 , 25 -02 - 2012 , 29 -02- 2012 & 21-03- 2012 ( 16 days ). 


Accordingly in Government Order dated 07 -09- 2012 read at (4) above sanction was accorded for (a ) sanction of Rs. 15 ,000 / 
(Rupees fifteen thousand only) to Sri G . Raghavendra Rao , Retired District & Sessions Judge towards the remuneration for having 
conducted enquiry against Sri D .K . Rangaswamy, IAS and (b ) sanction of a sum of Rs. 6 ,400 /- (Rupees Six thousand four hundered 
only ) towards for payment of honorarium in terms of G .O . No. DPAR 06 SeЕVi 201, dated 28 -04 -011 to Sri Richard Lobo , Joint 
Draftsman & E /O Joint Secretary to Government, Department of Parliamentary Affairs & Legislature for having performed the work of 
Presenting Officer in the departmental enquiry against Sri D .K . Rangaswamy, IAS . 


The DPAR (Accounts) have examined the proposal with regard to payment of remuneration of Sri G . Raghavendra Rao , Retired 
District & Sessions Judge and have stated that in G .O . dated 28 -04 - 2011 , the remuneration to be paid to the retired District Judges 
appointed for conducting departmental enquiry has been revised and hence clarification is sought as to whether the revised 
remuneration is applicable in this case . 


Accordingly the proposal is re- examined Sri G . Raghavendra Rao , Retired District & Sessions Judge was appointed as enquiry 
officer in the departmental enquiry instituted against Sri D .K . Rangaswamy, IAS vide G . O . dated 15 - 12 - 2010 . The revised rate of 
remuneration to retired District Judges who are appointed as enquiry officers in the departmental enquiries was issued on 28 -04 -2011. 
Hence , Sri G . Raghavendra Rao , Retired District & Sessions Judge is eligible for payment of remuneration of Rs. 8000/ - and Rs . 1,500/ 
towards transportation allowance in terms of G .O . No . DPAR 22 SeEiVi 2007 , dated 11 -04- 2008 . 


Hence the following order : 


GOVERNMENT ORDER NO . DPAR 468 SAS 2009, BANGALORE, DATED : 20TH MAY , 2013 . 


In the circumstances explained in the preamble and in supersession of the Government Order dated 07 -09 -2012 , Government is 
pleased to : 


a ) 


to sanction a sum of Rs . 8 , 000 /- (Rupees eight thousand only ) towards the remuneration and Rs. 
1,500/- towards transportation to Sri G . Raghavendra Rao , Retired District & Sessions Judge for having 
conducted enquiry against Sri D .K . Rangaswamy, IAS in terms of G .O . No. DPAR 22 SeEiVi 2007 , 
dated 11-04 - 2008 . 


OYO 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


238 0 


The expenditure on this account shall be debited to the Head of Account " 2052 -00 -090 -0 -01-051 general expenses” 


b ) to sanction a sum of Rs. 6 ,400 /-(Rupees Six thousand four hundred only) towards payment of 

honorarium in terms of G .O . No. DPAR 06 SeЕVi 2010 , dated 28 -04-2011 to Sri Richard Lobo , Joint 
Draftsman & E /O Joint Secretary to Government, Department of Parliament Affairs & Legislature 
for having performed the work of Presenting Officer in the departmental enquiry against 

Sri D.K. Rangaswamy, IAS . 
The expenditure on this account shall be debited to the Head of Account " 2052-00 -090 -0-01” . 


By Order and in the name of the Governor of Karnataka , 

U . H . NARAYANASWAMY, 
Under Secretary to Government, 

DPAR (Services -1) 


P . R . 933 


PERSONNEL AND ADMINISTRATIVE REFORMS SECRETARIAT 


Sub : Revocation of suspension of Sri M .K. Aiyappa, IAS (KN 2002) 
Read : Government Order No. DPAR 214 SAS 2013,, dated 25 -03- 2013 

Government Order No. DPAR 214 SAS 2013, Bangalore , Dated : 17th July , 2013 
Whereas, based on the investigation report submitted by the Additional Director General of Police, Karnataka Lokayukta , 
Bangalore regarding irregularities in restoring the Khata in respect of 32 acres 04 guntas of government land in favour of 
Sri Narasimhaiah in Survey No . 62 of Madappanahally Village , Hesaraghatta Hobli, Bangalore North Taluk by Sri M .K . Aiyappa, IAS 
while he was working as Deputy Commissioner , Bangalore Rural District and further that Sri M .K . Aiyappa , IAS was detained by 
Lokayukta Police on 13 -03- 2013 and was in police/ judicial custody for more than 48 hours , Sri M .K . Aiyappa, IAS the then Deputy 
Commissioner , Bangalore Rural District was placed under suspension u /r 3(2 ) of AIS (D & A ) Rules w .e.f. 13 -03 -2013 and was 
continued under suspension until further orders u/r 3 (3 ) of AIS ( D & A ) Rules , 1969 pending further investigation by Lokayukta Police. 


Whereas, Sri M .K . Aiyappa, IAS has filed W .P . Nos . 13779 -780 /2013 before the Hon ble High Court of Karnataka with a prayer 
to quash the order dated 20 - 10 - 2012 passed by the Special Judge for Prevention of Corruption Act in PCR No . 55 /2012 and also to 
quash the FIR in Cr. No . 81/2012 and the entire proceedings pending before the Special Judge for Prevention of Corruption Act etc ., 


Whereas, the Hon ble High Court by its judgement dated 21 -05 - 2013 has allowed the above said Writ Petitions and has 
quashed the order dated 20 - 10 - 2012 passed by the Special Judge for Prevention of Corruption Act as well as the complaint. 


Whereas , Sri M .K . Aiyappa, IAS in his representation dated 23 -05 - 2013, has requested to revoke the suspension order and 
reinstate him to duty in the light of the judgement dated 21-05 - 2013 of the Hon ble High Court of Karnataka in the above said Writ 
Petition . 


Whereas, the State Government have examined the request in consultation with Karnataka Lokayukta in terms of instructions 
contained in circular No. DPAR 42 SeEiVi 2011, dated 28 -09 -2011 and the Additional Director General of Police , Karnataka Lokayukta 
has given consent for revocation of suspension subject to posting him outside the place of incident. 


Whereas , the State Government has examined the proposal and has decided to revoke suspension and reinstate 
Sri M .K . Aiyappa, IAS into service. 


Now , therefore , in exercise of the powers conferred by rule 3 (7 )(c ) of the AIS (D & A ) Rules , 1969, State Government hereby 
revokes suspension and reinstate Sri M .K . Aiyappa, IAS (KN 2002 ), into service with immediate effect. 

By Order and in the name of the Governor of Karnataka , 

U . H . NARAYANASWAMY, 

Under Secretary to Government, 
P . R . 934 

DPAR (Services -1) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

೧೬೪೧ 
ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಎ. ರವೀಶ, ಸಿ.ಪಿ.ಸಿ.- 1532 , ನ್ಯೂಟೌನ್ ಪೊಲೀಸ್ ಠಾಣೆ, ಭದ್ರಾವತಿ ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ 

ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಶಿವಮೊಗ್ಗ ಜಿಲ್ಲೆ, ಇವರ ಆದೇಶ ಸಂಖ್ಯೆ : 

ಸಿಬ್ಬಂದಿ( 7)/ ಶಿಕ್ಷೆ /60 /2011 ( ಒ . ಬಿ. ನಂ ./43/2012 ) ದಿನಾಂಕ 09. 02.2012 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಪೂರ್ವ ವಲಯ , ದಾವಣಗೆರೆ ಇವರ ಆದೇಶ 

ಸಂಖ್ಯೆ: 59 / ಅಪೀಲು/ ಸಿಬ್ಬಂದಿ -2 /2012 - 13 ( ಒ. ಬಿ.ಸಂಖ್ಯೆ:67/2012 - 13) ದಿನಾಂಕ 26.07.2012 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 17.12.2012 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2)69 /2012 -13 ದಿನಾಂಕ: 06.03. 2013 ಮತ್ತು 25 .06.2013 
ಪ್ರಸ್ತಾವನೆ: 

ಶ್ರೀ ಎ. ರವೀಶ, ಸಿ. ಪಿ. ಸಿ.-1532, ನ್ಯೂಟೌನ್ ಪೊಲೀಸ್ ಠಾಣೆ, ಭದ್ರಾವತಿ ಇವರು ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) 
ಅನಧಿಕೃತವಾಗಿ ಗೈರುಹಾಜರಾಗಿ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ 
ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ಶ್ರೀ ಎ . ರವೀಶ, ಸಿ. ಪಿ. ಸಿ. - 1532 , ನ್ಯೂಟೌನ್ ಪೊಲೀಸ್ ಠಾಣೆ, ಭದ್ರಾವತಿ ಆದ ನೀವು ದಿ : 26 -10 - 2011 ರಿಂದ 
ದಿ: 19 -11- 2011 ರವರೆಗೆ (25 ದಿನಗಳು) ನಿಮ್ಮ ಮೇಲಾಧಿಕಾರಿಗಳಿಗೆ ಯಾವುದೇ ಮಾಹಿತಿ ನೀಡದೆ, ಅವರಿಂದ ಯಾವುದೇ 
ಪೂರ್ವಾನುಮತಿ ಪಡೆಯದೆ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ ಉದ್ದಟತನದಲ್ಲಿ ಮಾತನಾಡಿ ತೀವ್ರ ನಿರ್ಲಕ್ಷತೆ ಮತ್ತು 
ಬೇಜವಾಬ್ದಾರಿತನ ಪ್ರದರ್ಶಿಸಿದ ಆರೋಪಗಳನ್ನು ಮಾಡಲಾಗಿದೆ 

ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಶಿವಮೊಗ್ಗ 
ಜಿಲ್ಲೆ , ಶಿವಮೊಗ್ಗ, ಇವರು ಮೇಲೆ ಕ್ರಮ ಸಂಖ್ಯೆ :(1) ರಲ್ಲಿ ಓದಲಾದ ದಿನಾಂಕ: 09.02 .2012ರ ಆದೇಶದಲ್ಲಿ ಇವರ ಅನಧಿಕೃತ ಗೈರುಹಾಜರಿಯ 
ದಿನಾಂಕ:26 - 10 - 2011 ರಿಂದ 19 - 11 - 2011 ರವರೆಗೆ ಒಟ್ಟು ( 25 ದಿನಗಳು ) ವೇತನ ರಹಿತ ರಜೆಯನ್ನಾಗಿ ಪರಿಗಣಿಸಲಾಗಿದೆ 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, 
ಪೂರ್ವ ವಲಯ , ದಾವಣಗೆರೆ , ಇವರು ಮೇಲೆ ಕ್ರಮ ಸಂಖ್ಯೆ: ( 2)ರಲ್ಲಿ ಓದಲಾದ ದಿನಾಂಕ: 26.07.2012ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ಹಾಗೂ 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 153 ಪೊಸಿಅ 2012 ಬೆಂಗಳೂರು, ದಿನಾಂಕ: 22 .08.2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎ. ರವೀಶ, ಸಿ. ಪಿ . ಸಿ.- 1532 , ನ್ಯೂಟೌನ್ ಪೊಲೀಸ್ ಠಾಣೆ, ಭದ್ರಾವತಿ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ 
PR. 891 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC.30 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 

ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀಮತಿ ರೇಣುಕ ಬಿ . ಐರಣಿ, ಮ . ಹೆಚ್ಸಿ - 860, ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ಇವರ ಪರಿಷ್ಕರಣ 

ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಹಾವೇರಿ ಜಿಲ್ಲೆ, ಹಾವೇರಿ ಇವರ ಆದೇಶ ಸಂಖ್ಯೆ : 

ಸಿಬ್ಬಂದಿ - 2/ ಪಿಆರ್‌ - 66/2010 ( ಓ.ಬಿ . ಸಂಖ್ಯೆ : 566/2010 ) ದಿನಾಂಕ : 25.11.2010 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಉತ್ತರ ವಲಯ , ಬೆಳಗಾವಿ ಇವರ ಆದೇಶ 

ಸಂಖ್ಯೆ: ಅಪೀಲು/15/06 /ಉವ/2011 ದಿನಾಂಕ: 31.12 .2011 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 27 . 09.2012 


೧೬೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 

ಭಾಗ ೧ 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು , ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಅಪೀಲು(2) 38 /2012 -13 ದಿನಾಂಕ: 20.02 .2013 

5. ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 93 ಸಿಎನ್‌ಎಸ್ 2013 ದಿನಾಂಕ: 22.08.2013 
ಪ್ರಸ್ತಾವನೆ: 

ಶ್ರೀಮತಿ ರೇಣುಕ ಬಿ. ಐರಣಿ, ಮ . ಹೆಚ್ಸಿ- 860 ಇವರು ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಹಿರೀಕೆರೂರ್ ಪೋಲೀಸ್ 
ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ ಅತೀವ ಅಶಿಸ್ತು ಹಾಗೂ ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ 
ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿಯಲ್ಲಿ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 
ದೋಷಾರೋಪಣೆ: 

" ಮ . ಹೆಚ್. ಸಿ.- 502 , ಶ್ರೀಮತಿ ಆರ್. ಬಿ . ಐರಣಿ, ಹಿರೇಕೆರೂರ್ ಪೊಲೀಸ್ ಠಾಣೆ, ಆದ ನೀವು ಈ ಹಿಂದೆ ಶಿಗ್ಗಾವಿ ಪೊಲೀಸ್ 
ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ನಿಮ್ಮ ಮೇಲಿನ ಆಪಾದನೆ ಕುರಿತು ಡಿ.ಎಸ್. ಪಿ ., ಶಿಗ್ಗಾವಿ ಉಪ ವಿಭಾಗ ರವರು ನಿಮ್ಮನ್ನು 
ಸೇವೆಯಿಂದ ಅಮಾನತ್ತಿನಲ್ಲಿರಿಸಿದ ಕುರಿತು ನಿಮಗೆ ಅನ್ಯಾಯವಾಗಿದ್ದಲ್ಲಿ, ಈ ಕುರಿತು ಇಲಾಖೆಯ ಮೇಲಾಧಿಕಾರಿಗಳಿಗೆ ಭೇಟಿ 
ಮಾಡಿ ಪರಿಹಾರ ಕಂಡುಕೊಳ್ಳದೆ ಹನಮಂತ ಎನ್. ಬಂಡಿವಡ್ಡರ ಸಾ . ಶಿಗ್ಗಾವಿ “ಉತ್ತರ ಕನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು 
ಹಾಗೂ ಶಿಗ್ಗಾವಿ ತಾಲ್ಲೂಕು ಅಂಬೇಡ್ಕರ್‌ ಯುವಕರ ಸಂಘ ( ರಿ) ” ರವರಿಗೆ ಮತ್ತು ಶ್ರೀ ಕೃಷ್ಣ ತಿ ಬೆಟಗೇರಿ “ ಹಾನಗಲ್ ತಾಲ್ಲೂಕು, 
ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ತಾಲ್ಲೂಕು ಅಧ್ಯಕ್ಷರು ” ರವರಿಗೆ ನ್ಯಾಯ ಒದಗಿಸುವಂತೆ ಮೊರೆ ಹೋಗಿ ಲಿಖಿತ ಮನವಿ ಸಲ್ಲಿಸಿ 
ಅಶಿಸ್ತಿನಿಂದ ವರ್ತಿಸಿ ಇಲಾಖೆಯ ಘನತೆಗೆ ಧಕ್ಕೆಯನ್ನುಂಟು ಮಾಡಿ ತೀವ್ರ ದುರ್ನಡತೆ ಪ್ರದರ್ಶಿಸಿರುವುದು ಸದರಿ 
ವೇದಿಕೆ /ಸಂಘಟನಾಕಾರರ ಹೇಳಿಕೆಗಳಿಂದ ಮತ್ತು ಉಲ್ಲೇಖಿತ ವರದಿಯಿಂದ ಸಾಬೀತಾಗಿರುತ್ತದೆ. ” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್ ಅಧೀಕ್ಷಕರು, 
ಹಾವೇರಿ ಜಿಲ್ಲೆ, ಹಾವೇರಿ ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 25.11.2010ರ ಆದೇಶದಲ್ಲಿ ಇವರ ಮುಂದಿನ ಎರಡು ವಾರ್ಷಿಕ 
ವೇತನ ಬಡ್ತಿಗಳನ್ನು ನಂತರದ ವಾರ್ಷಿಕ ವೇತನ ಬಡ್ತಿಗಳಿಗೆ ಪರಿಣಾಮ ಬೀರುವಂತೆ ಮುಂದೂಡುವ ದಂಡನೆಯನ್ನು ವಿಧಿಸಲಾಗಿದೆ . 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, 
ಉತ್ತರ ವಲಯ , ಬೆಳಗಾವಿ ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ: 31.12 .2011ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರಿಗೆ ವಿಧಿಸಿದ ದಂಡನೆಯು ಆರೋಪಕ್ಕೆ ಅನುಗುಣವಾಗಿಲ್ಲವೆಂದು 
ಪರಿಗಣಿಸಿ ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಭಾಗಶಃ ಮಾರ್ಪಡಿಸುವ ಕುರಿತಂತೆ ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ 
ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 111 ಪೊಸಿಅ 2012 ಬೆಂಗಳೂರು, ದಿನಾಂಕ: 05.09 .2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀಮತಿ ರೇಣುಕ ಬಿ . ಐರಣಿ, ಮ .ಹೆಚ್ಸಿ - 860 , ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ಇವರ ಪರಿಷ್ಕರಣ 
ಮೇಲ್ಮನವಿಯನ್ನು ಭಾಗಶಃ ಪುರಸ್ಕರಿಸಿ ಶಿಸ್ತು ಪ್ರಾಧಿಕಾರದ ದಂಡನೆಯನ್ನು ಮಾರ್ಪಡಿಸಿ, ಇವರ ಎರಡು ವಾರ್ಷಿಕ ವೇತನ ಬಡ್ತಿಗಳನ್ನು ನಂತರದ 
ವಾರ್ಷಿಕ ವೇತನ ಬಡ್ತಿಗಳಿಗೆ ಪರಿಣಾಮ ಬೀರದಂತೆ ಮುಂದೂಡುವ ದಂಡನೆಯನ್ನು ವಿಧಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ರವಿಪ್ರಕಾಶ್ 
PR.926 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC .30 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಸ್.ಎಸ್. ಮಂಜು ಪಿ.ಎಸ್. ಐ., ಚಂದ್ರಾಲೇಔಟ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ, ಇವರ ಪರಿಷ್ಕರಣ 

ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1 , ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್ ಆಯುಕ್ತರು , ಪಶ್ಚಿಮ ವಿಭಾಗ, ಬೆಂಗಳೂರು, ಇವರ ಆದೇಶ 

ಸಂಖ್ಯೆ: ಡಿಇ/ ಆರ್ 7/98 / ಡಿಸಿಪಿ/ ಪ /2011 ದಿನಾಂಕ: 11 - 6 - 2012 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಅಡಿಷನಲ್ ಪೊಲೀಸ್ ಕಮೀಷನರ್ , ಆಡಳಿತ, ಬೆಂಗಳೂರು ನಗರ , ಇವರ 

ಆದೇಶ ಸಂಖ್ಯೆ: 37/ ಅಪೀಲು-1/ 2012 ದಿನಾಂಕ: 13 -8 - 2012 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 16 - 10 - 2012 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2) 41 /2012 - 13 ದಿನಾಂಕ: 03 - 01 - 2013 
ಪ್ರಸ್ತಾವನೆ : 

ಶ್ರೀ ಎಸ್.ಎಸ್. ಮಂಜು ಪಿ . ಎಸ್ . ಐ., ಇವರು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅತೀವ ಬೇಜವಾಬ್ಬರಿತನ ಹಾಗೂ ನಿರ್ಲಕ್ಷತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ 
ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


೧೬೪೩ 


ದೋಷಾರೋಪಣೆ: 


“ಶ್ರೀ ಎಸ್.ಎಸ್. ಮಂಜು ಪಿ.ಎಸ್. ಐ., ಆದ ನೀವು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು 
ದಿನಾಂಕ: 13 - 10 - 2011 ರಂದು ನನ್ನ ಕೊಠಡಿಯಲ್ಲಿ ಅಪರಾಧ ವಿಮರ್ಶೆ ಸಭೆಯಲ್ಲಿ ನಿಮ್ಮ ಬಳಿ ಬಾಕಿ ಇರುವ 
ತನಿಖಾ ಹಂತದ 65 ಪ್ರಕರಣಗಳಲಿ ಮೊ .ಸಂಖ್ಯೆ: 346/2011 , ಕಲಂ 379 ಐಪಿಸಿ ಪ್ರಕರಣದ ಕಡತವನ್ನು 
ಪರಿಶೀಲಿಸಲಾಗಿ ನೀವು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡಿರುವುದಿಲ್ಲ ಮತ್ತು ಮೋಟಾರ್ ವಾಹನ ಕಳ್ಳರು 
ಯಾರೆಂದು ತಿಳಿಸಿರುವುದಿಲ್ಲ, ಎಂ . ಓ. ಬಿ. ಲಿಸ್ಪನ್ನು ಕಡತದಲ್ಲಿ ಲಗತ್ತಿಸಿರುವುದಿಲ್ಲ. ಕಾಟಾಚಾರಕ್ಕೆ ತನಿಖೆಯನ್ನು 
ಕೈಗೊಂಡಿರುವಂತೆ ಗೋಚರಿಸುತ್ತದೆ. ಅಕ್ಕಪಕ್ಕದ ಠಾಣೆಗಳ ಎಂ .ಓ .ಬಿ . ಲಿಸ್ಪನ್ನು ಸಹ ಲಗತ್ತಿಸಿರುವುದಿಲ್ಲ. ಇದು ನಿಮ್ಮ 

ಕರ್ತವ್ಯದಲ್ಲಿ ಅತೀವ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷತೆಯನ್ನು ತೋರಿಸುತ್ತದೆ.” 

ಮೇಲಿನ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನೊಪದ ಶಿಸು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್ ಆಯುಕರು. 
ಪಶ್ಚಿಮ ವಿಭಾಗ, ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 11- 6 -2012ರ ಆದೇಶದಲ್ಲಿ ಅರ್ಜಿದಾರರ ಒಂದು ವಾರ್ಷಿಕ 
ವೇತನ ಬಡ್ತಿಯನ್ನು ಆರು ತಿಂಗಳ ಕಾಲ ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ದಕ್ಕೆಯಾಗದಂತೆ ಮುಂದೂಡಲಾದ ದಂಡನೆಯನ್ನು ವಿಧಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಅಡಿಷನಲ್ ಪೊಲೀಸ್ 
ಕಮೀಷನರ್, ಆಡಳಿತ , ಬೆಂಗಳೂರು ನಗರ , ಇವರು ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ : 13 -8 - 2012ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ . 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , ಕರ್ತವ್ಯದಲ್ಲಿ ಅತೀವ ಬೇಜವಾಬ್ಬರಿತನ 
ಹಾಗೂ ನಿರ್ಲಕ್ಷತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 106 ಪೊಸಿಅ 2012 ಬೆಂಗಳೂರು, ದಿನಾಂಕ: 17 .07.2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಸ್. ಎಸ್ . ಮಂಜು ಪಿ.ಎಸ್.ಐ., ಚಂದ್ರಾಲೇಔಟ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ 
PR. 921 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC. 30 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಸಿದ್ದಣ್ಣ ಡಿ . ಬಿರಾದಾರ್ , ಪೋಲೀಸ್ ಇನ್ಸ್‌ಪೆಕ್ಟರ್‌, ಆಡಳಿತ ವಿಭಾಗ, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು, ಇವರ 

ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ 

ಆದೇಶ ಸಂಖ್ಯೆ: ಸಿಬಿ ( 8)75 ( ಎ)/2011 -12 [ ಓ . ಬಿ . ಸಂಖ್ಯೆ :3/2013] ದಿನಾಂಕ: 05 - 01- 2013 
2 . ಅರ್ಜಿದಾರರ ಮೇಲ್ಮನವಿ ಅರ್ಜಿ ದಿನಾಂಕ: 21- 02 - 2013 
3 . ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು , ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಸಿಬಿ (8) 75 ( ಎ )/ 2011 -12 ದಿನಾಂಕ: 25 - 4 - 2013 
ಪ್ರಸ್ತಾವನೆ: 

ಶ್ರೀ ಸಿದ್ದಣ್ಣ ಡಿ . ಬಿರಾದಾರ್, ಪಿ . ಎಸ್ . ಐ ., ರಾಜ್ಯ ಗುಪ್ತ ವಾರ್ತೆ, ಬೆಂಗಳೂರು ಇವರು ಈ ಹಿಂದೆ ಕೊಟ್ಟೂರು ವೃತ್ತ, ಬಳ್ಳಾರಿ, ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅತೀವ ದುರ್ನಡತೆ, ಉದ್ಧಟತನ ಹಾಗೂ ನಿರ್ಲಕ್ಷತೆ ಪ್ರದರ್ಶಿಸಿದ 
ಕಾರಣದ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಶ್ರೀ ಸಿದ್ದಣ್ಣ ಡಿ. ಬಿರಾದಾರ್‌, ಪೊಲೀಸ್ ಇನ್ಸ್ಪೆಕ್ಟರ್ ಆದ ನೀವು ಈ ಹಿಂದೆ ಕೊಟ್ಟೂರು ವೃತ್ತ ಬಳ್ಳಾರಿ ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು , ಈ ಕಛೇರಿಯ ಉಲ್ಲೇಖಿತ -1ರ ಆದೇಶದಲ್ಲಿ ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು ಇಲ್ಲಿಗೆ ವರ್ಗಾವಣೆ 
ಮಾಡಲಾಗಿರುತ್ತದೆ. ನಿಮ್ಮನ್ನು ಸೂಪರಿಂಟೆಂಡ್ ಆಫ್ ಪೊಲೀಸ್, ಬಳ್ಳಾರಿ ಜಿಲ್ಲೆ ರವರ ಜ್ಞಾಪನ ಸಂಖ್ಯೆ: 61 /ಸಿಬ್ಬಂದಿ 
1/2011 , ದಿನಾಂಕ: 19 . 11.2011 ರಂದು ಕೊಟ್ಟೂರು ವೃತ್ತ ಬಿಡುಗಡೆಗೊಂಡಿದ್ದರೂ ವರ್ಗಾವಣೆ ಆದ ಸ್ಥಳವಾದ ರಾಜ್ಯ 


೧೬ ೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 

ಭಾಗ ೧ 
ಗುಪ್ತವಾರ್ತೆ, ಬೆಂಗಳೂರು ಘಟಕ ಇಲ್ಲಿ ಕರ್ತವ್ಯಕ್ಕೆ ವರದಿಮಾಡಿಕೊಂಡಿರುವುದಿಲ್ಲ. ಈ ಬಗ್ಗೆ ಇನ್ಸ್ಪೆಕ್ಟರ್ ಜನರಲ್ ಆಫ್ 
ಪೋಲೀಸ್, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು ರವರು ರಾಜ್ಯ ಗುಪ್ತವಾರ್ತೆಯು ಸರ್ಕಾರದ ಬಹುಮುಖ್ಯವಾದ 
ಅಂಗವಾಗಿದ್ದು, ಅಧಿಕಾರಿಗಳ ಸಿಬ್ಬಂದಿಗಳ ಕೊರತೆಯಿಂದ ಸುವ್ಯವಸ್ಥಿತವಾಗಿ ಹಾಗೂ ಸಮರ್ಪಕವಾಗಿ ನಿರ್ವಹಿಸಲು 
ಕಷ್ಟಕರವಾಗಿರುತ್ತದೆಂದು ಉಲ್ಲೇಖಿತ ( 2)ರ ಪತ್ರದಲ್ಲಿ ತಿಳಿಸಿರುತ್ತಾರೆ . ಇದರಿಂದಾಗಿ ಜವಾಬ್ದಾರಿಯುತ ಅಧಿಕಾರಿಯಾದ 
ನೀವು ವರ್ಗಾವಣೆಗೊಂಡ ಸ್ಥಳವಾದ ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು ಇಲ್ಲಿ ಕೂಡಲೇ ಕರ್ತವ್ಯಕ್ಕೆ ವರದಿ 

ಮಾಡಿಕೊಳ್ಳದೇ ಅತೀವ ದುರ್ನಡತೆ, ಉದ್ಧಟತನ ಹಾಗೂ ನಿರ್ಲಕ್ಷತೆ ತೋರಿ ಕರ್ತವ್ಯಲೋಪವೆಸಗಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು 
ಆರಕ್ಷಕ ಮಹಾ ನಿರೀಕ್ಷಕರು, ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 05 . 01.2013ರ ಆದೇಶದಲ್ಲಿ ಅರ್ಜಿದಾರರಿಗೆ ಛೀಮಾರಿ ಶಿಕ್ಷೆ 
ವಿಧಿಸಲಾಗಿದೆ, ಸದರಿಯವರು ದಿನಾಂಕ : 20.11.2011 ರಿಂದ ದಿನಾಂಕ: 13.12.2011 ರವರೆಗೆ ಕರ್ತವ್ಯಕ್ಕೆ ಅನಧಿಕೃತ ಗೈರುಹಾಜರಾಗಿರುವ ಅವಧಿಯನ್ನು 
ವೇತನ ರಹಿತ ರಜೆಯನ್ನಾಗಿ ಮತ್ತು ದಿನಾಂಕ: 14.12.2011 ರಿಂದ 30 .1. 2012 ರವರೆಗೆ ಅಮಾನತ್ತಿನಲ್ಲಿ ಕಳೆದ ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಿ 
ಆದೇಶಿಸಿದೆ. 

ಈ ಆದೇಶದ ವಿರುದ್ದ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . ಮೇಲ್ಮನವಿ ಅರ್ಜಿಯಲ್ಲಿನ 
ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ 
ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ಅತೀವ ದುರ್ನಡತೆ, ಉದ್ದಟತನ ಹಾಗೂ ನಿರ್ಲಕ್ಷತೆ 
ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು 
ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ: ಒಣ 28 ಹೊಸಿಅ 2013 ಬೆಂಗಳೂರು, ದಿನಾಂಕ: 17.07.2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಸಿದ್ದಣ್ಣ ಡಿ. ಬಿರಾದಾರ್ , ಪೊಲೀಸ್ ಇನ್ಸ್‌ಪೆಕ್ಟರ್‌, ಆಡಳಿತ ವಿಭಾಗ , ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ 
PR. 922 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC .30 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಿ.ಎನ್. ಅಂಬಿಗೇರ, ಪಿ.ಎಸ್. ಐ., ಹಲಗೇರಿ ಪೊಲೀಸ್ ಠಾಣೆ, ಹಾವೇರಿ ಜಿಲ್ಲೆ, ಇವರ ಪರಿಷ್ಕರಣ 

ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 

ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಧಾರವಾಡ ಜಿಲ್ಲೆ, ಧಾರವಾಡ, ಇವರ ಆದೇಶ ಸಂಖ್ಯೆ : 
ಸಿಬ್ಬಂದಿ - 6 / ಪಿಆರ್ / 42 /2004 - 05 ( ಆ . ಪು . ಸಂಖ್ಯೆ:584 /2004 - 05 ) ದಿನಾಂಕ: 23 - 02 - 2005 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು , ಉತ್ತರ ವಲಯ, ಬೆಳಗಾವಿ, ಇವರ ಆದೇಶ 

ಸಂಖ್ಯೆ: ಅಪೀಲು/ 47/ಉವ/2007 ದಿನಾಂಕ: 14 -5 -2007. 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 29 -6 -2007 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

- ಅಪೀಲು( 2)52 /2007 -08 ದಿನಾಂಕ: 21-5 - 2008 ಮತ್ತು 15 - 01 - 2013 
ಪ್ರಸ್ತಾವನೆ: 

ಶ್ರೀ ಬಿ.ಎನ್. ಅಂಬಿಗೇರ, ಪಿ . ಎಸ್. ಐ ., ಹಲಗೇರಿ ಪೊಲೀಸ್ ಠಾಣೆ, ಇವರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಖಂಡನೀಯ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷತೆ ಪ್ರದರ್ಶಿಸಿದ 
ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ 
ದೋಷಾರೋಪಣೆ: 

“ನೀವು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಗುನ್ನ ಸಂ :179 /03ರ ಪ್ರಕರಣದಲ್ಲಿ 
ತನಿಖಾಧಿಕಾರಿಯಾಗಿದ್ದು, ಸದರಿ ಪ್ರಕರಣವು ನ್ಯಾಯಾಲಯದಲ್ಲಿ ಚವಕಸಿಯಲ್ಲಿರುವಾಗ ನ್ಯಾಯಾಲಯವು ನಿಮಗೆ 
ಸಾಕ್ಷಿಗಾಗಿ ಹಾಜರಾಗಲು ಸಾಕಷ್ಟು ಸಲ ಕಾಲಾವಕಾಶ ನೀಡಿದ್ದಾಗ್ಯೂ ನೀವು ನ್ಯಾಯಾಲಯಕ್ಕೆ ಹಾಜರಾಗಿ ಸಾಕ್ಷಿ 
ನುಡಿಯುವಲ್ಲಿ ವಿಫಲರಾಗಿದ್ದು , ಸದರಿ ಪ್ರಕರಣ ನ್ಯಾಯಾಲಯದಿಂದ ಬಿಡುಗಡೆಯಾಗುವಲ್ಲಿ ಕಾರಣರಾಗಿ ನಿಮ್ಮ 
ಕರ್ತವ್ಯದಲ್ಲಿ ಖಂಡನೀಯ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷತನ ತೋರಿ ನ್ಯಾಯಾಲಯದ ಉಲ್ಲಂಘನೆ 
ಮಾಡಿರುತ್ತೀರಿ.” 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


೧೬೪೫ 


ಮೇಲಿನ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, 
ಧಾರವಾಡ ಜಿಲ್ಲೆ, ಧಾರವಾಡ, ಇವರು ಮೇಲೆ ಕ್ರಮ ಸಂಖ್ಯೆ :(1) ರಲ್ಲಿ ಓದಲಾದ ದಿನಾಂಕ: 23 - 02 - 2005ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ 
ಬಡ್ಡಿಯನ್ನು ಮುಂಬರುವ ವಾರ್ಷಿಕ ವೇತನ ಬಡ್ತಿಗೆ ಪರಿಣಾಮ ಬೀರದಂತೆ ಒಂದೂವರೆ ವರ್ಷ ( ಒಂದು ವರ್ಷ ಆರು ತಿಂಗಳು) ಮುಂದೂಡಿದ 
ದಂಡನೆಯನ್ನು ವಿಧಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, 
ಉತ್ತರ ವಲಯ, ಬೆಳಗಾವಿ, ಇವರು ಮೇಲೆ ಕ್ರಮ ಸಂಖ್ಯೆ: ( 2) ರಲ್ಲಿ ಓದಲಾದ ದಿನಾಂಕ: 14 -5 - 07ರ ಹಿಂಬರಹದಲ್ಲಿ ಮೇಲ್ಮನವಿಯನ್ನು ವಿಳಂಬವಾಗಿ 
ಸಲ್ಲಿಸಿದ ಕಾರಣ ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ಬೇಜವಾಬ್ದಾರಿತನ ಹಾಗೂ 
ನಿರ್ಲಕ್ಷತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ 
ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 375 ಪೊಸಿಅ 2007 ಬೆಂಗಳೂರು, ದಿನಾಂಕ: 17 .07 .2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಬಿ. ಎನ್ . ಅಂಬಿಗೇರ, ಪಿ .ಎಸ್. ಐ., ಹಲಗೇರಿ ಪೊಲೀಸ್ ಠಾಣೆ, ಹಾವೇರಿ ಜಿಲ್ಲೆ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಟಿ. ಎನ್ . ರವಿಪ್ರಕಾಶ್ 
PR.923 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC .30 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಕೆ. ಶಿವಲಿಂಗ , ಸಿ . ಪಿ . ಸಿ - 149 , ಕೆರೆಗೋಡು ಪೊಲೀಸ್ ಠಾಣೆ, ಮಂಡ್ಯ ಜಿಲ್ಲೆ ಇವರ ಪರಿಷ್ಕರಣ ಮೇಲ್ಮನವಿಯ 

ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ಆದೇಶ ಸಂಖ್ಯೆ: 

ಸಿಬ್ಬಂದಿ( 2)/ ಪಿಆರ್ - 05 / 2011 - 12 ( ಓ. ಬಿ. ಸಂಖ್ಯೆ: 49/11- 12 ) ದಿನಾಂಕ: 28. 05 .2011 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ , ಮೈಸೂರು ಇವರ ಆದೇಶ 

ಸಂಖ್ಯೆ : ಅಪೀಲು/22 /2011 - 12 ( ಒ . ಬಿ . ಸಂಖ್ಯೆ : 47 / 2011 - 12) ದಿನಾಂಕ: 21. 01. 2012 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 14.08.2012 
4 . ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2) 25 /2012 - 13 ದಿನಾಂಕ: 05 .01.2013 ಮತ್ತು 14 .02 . 2013 

5. ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 92 ಸಿಎನ್‌ಎಸ್ 2013 ದಿನಾಂಕ: 22. 08 .2013 
ಪ್ರಸ್ತಾವನೆ: 

ಶ್ರೀ ಕೆ. ಶಿವಲಿಂಗ, ಸಿಪಿಸಿ -149 , ಕೆರೆಗೋಡು ಪೊಲೀಸ್ ಠಾಣೆ, ಮಂಡ್ಯ ಜಿಲ್ಲೆ ಇವರು ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) 
ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ, ಅಶಿಸ್ತು ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ದ 
ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 7 ರಡಿಯಲ್ಲಿ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ಶ್ರೀ ಕೆ. ಶಿವಲಿಂಗ ಸಿ.ಪಿ . ಸಿ.-149 , ಆಗಿ ಕೆರೆಗೋಡು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ನಿಮ್ಮನ್ನು 
ದಿ : 02 - 3 - 2011 ರಂದು ಮಹಾ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾರೆಗೋಡನಹಳ್ಳಿಯ ಈಶ್ರ ದೇವಸ್ತಾನದ ಬಳಿ ಬಂದೋಬಸ್ತ್ 
ಕರ್ತವ್ಯಕ್ಕೆ ನೇಮಕ ಮಡಿದ್ದು , ರಾತ್ರಿ 11.30 ಗಂಟೆಯಿಂದ 12 .20 ಗಂಟೆಯವರೆಗೆ ನೇಮಕಗೊಂಡಿದ್ದ ಸ್ಥಳ ಬಿಟ್ಟು ಹೋಗಿ ಪುನಃ 
ರಾತ್ರಿ 12.30 ಗಂಟೆಗೆ ಕರ್ತವ್ಯಕ್ಕೆ ಬಂದಿರುತ್ತೀರಿ. ಉಪ ವಿಭಾಗಾಧಿಕಾರಿಗಳು ರಾತ್ರಿ ಗಸ್ತಿನಲ್ಲಿ ಇರುವಾಗ ಸಿ. ಪಿ. ಸಿ.- 149 , ಆದ 
ನೀವು ಉಮ್ಮಡಹಳ್ಳಿ ಗೇಟಿನ ಬಳಿ ಹೋಗುತ್ತಿದ್ದುದ್ದನ್ನು ಗಮನಿಸಿರುತ್ತಾರೆ. ನೀವು ಒಬ್ಬ ಜವಾಬ್ದಾರಿಯುತ ಪೊಲೀಸ್ 
ಸಿಬ್ಬಂದಿಯಾಗಿದ್ದು , ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾರಗೋಡನಹಳ್ಳಿಯ ಈಶ್ವರ ದೇವಸ್ತಾನದ ಬಳಿ ಬಂದೋಬಸ್ತ್ 
ಕರ್ತವ್ಯಕ್ಕೆ ನೇಮಕಗೊಂಡಿದ್ದ ಸ್ಥಳದಲ್ಲಿ ಇರದೆ ನೀವು ರಾತ್ರಿ 11.30 ರಿಂದ 12.20 ರವರೆಗೆ ಕರ್ತವ್ಯದಲ್ಲಿ ಇರದೆ ನೀವು ನಿಮ್ಮ 
ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷ್ಯತೆ, ಬೇಜವಾಬ್ದಾರರಿತನ ಹಾಗೂ ಅಶಿಸ್ತು ಪ್ರದರ್ಶಿಸಿರುತ್ತೀರಿ.” 


೧೬೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೧ 


ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್ ಅಧೀಕ್ಷಕರು, ಮಂಡ್ಯ 
ಜಿಲ್ಲೆ , ಮಂಡ್ಯ ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ: 28.05. 2011ರ ಆದೇಶದಲ್ಲಿ ಇವರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು 
ಒಂದು ವರ್ಷ ಕಾಲ ನಂತರದ ವಾರ್ಷಿಕ ವೇತನ ಬಡ್ತಿಯ ಮೇಲೆ ಪರಿಣಾಮ ಬೀರದಂತೆ ತಡೆಹಿಡಿಯುವ ದಂಡನೆಯನ್ನು ವಿಧಿಸಿ, ದಿನಾಂಕ 03.03.2011 
ರಿಂದ 25 .04.2011ರ ವರೆಗೆ ಅಮಾನತ್ತಿನಲ್ಲಿ ಇದ್ದ ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಿರುತ್ತಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, 
ದಕ್ಷಿಣ ವಲಯ , ಮೈಸೂರು ಇವರು ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ : 21. 01.2012ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿದ್ದಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರಿಗೆ ವಿಧಿಸಿದ ದಂಡನೆಯು ಆರೋಪಕ್ಕೆ ಅನುಗುಣವಾಗಿಲ್ಲವೆಂದು 
ಪರಿಗಣಿಸಿ ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಭಾಗಶಃ ಮಾರ್ಪಡಿಸುವ ಕುರಿತಂತೆ ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ 
ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 83 ಪೊಸಿಅ 2012 ಬೆಂಗಳೂರು, ದಿನಾಂಕ : 05.09. 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಕೆ. ಶಿವಲಿಂಗ, ಸಿ . ಪಿ . ಸಿ - 149, ಕೆರೆಗೋಡು ಪೊಲೀಸ್ ಠಾಣೆ, ಮಂಡ್ಯ ಜಿಲ್ಲೆ ಇವರ ಪರಿಷ್ಕರಣ 
ಮೇಲ್ಮನವಿಯನ್ನು ಭಾಗಶಃ ಪುರಸ್ಕರಿಸಿ ಶಿಸ್ತು ಪ್ರಾಧಿಕಾರವು ದಿನಾಂಕ: 28. 05.2011ರ ಆದೇಶದಲ್ಲಿ ವಿಧಿಸಿರುವ ದಂಡನೆಯನ್ನು ಮಾರ್ಪಡಿಸಿ, ಇವರ 
ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ಆರು ತಿಂಗಳ ಅವಧಿಯವರೆಗೆ ಸಂಚಿತ ಪರಿಣಾಮ ಬೀರದಂತೆ ತಡೆಹಿಡಿಯುವ ದಂಡನೆಯನ್ನು ವಿಧಿಸಿದೆ ಮತ್ತು 
ಅವರ ಅಮಾನತ್ತಿನ ಅವಧಿಗೆ ಸಂಬಂಧಿಸಿದಂತೆ ರಜೆ ಕೋರಿ ಅರ್ಜಿಯನ್ನು ಸಲ್ಲಿಸಿದಲ್ಲಿ, ಈ ಅವಧಿಗೆ ಇವರ ಹಕ್ಕಿನಲ್ಲಿರುವ ರಜೆಯನ್ನು ಮಂಜೂರು 
ಮಾಡಬಹುದಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಟಿ.ಎನ್ . ರವಿಪ್ರಕಾಶ್ 
PR. 924 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC . 30 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ) 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿ 2013-14ನೇ ಸಾಲಿನ ಪ್ರಥಮ 

ಕಂತಿನ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ: ಪಿಡಿ 70 ಎಸ್‌ಎಸ್‌ಎಂ 2013, ದಿನಾಂಕ: 01.04 .2013 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯನ್ನು 2013 -14ನೇ ಸಾಲಿನಲ್ಲಿ 
ಮುಂದುವರೆಸಲಾಗಿದೆ. 2013 -14ನೇ ಸಾಲಿನಲ್ಲಿ ಈ ಯೋಜನೆಗೆ ರೂ .30150.00 ಲಕ್ಷಗಳನ್ನು ಈ ಕೆಳಕಂಡ ಲೆಕ್ಕಶೀರ್ಷಿಕೆಗಳಡಿ ಆಯವ್ಯಯದಲ್ಲಿ 
ಅನುದಾನವನ್ನು ಒದಗಿಸಲಾಗಿದೆ. 


ಕ್ರಸಂ. 


ಅನುದಾನ ( ರೂ . ಲಕ್ಷಗಳಲ್ಲಿ 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 01 - 059 


15 .00 


2575 - 60 - 265 - 0 - 02 - 059 


135. 00 


4575 - 60 - 800 - 0 - 01 - 132 


17327.00 


4575 - 60 - 800 - 0 - 01 - 422 


9271.00 


[ 4575 - 60 -800 - 0 - 01 - 423 


3402 . 00 


ಒಟ್ಟು 


30150. 00 


2013 - 14ನೇ ಸಾಲಿನಲ್ಲಿ ಪ್ರಥಮ ಕಂತಿನ ಅನುದಾನವಾಗಿ ರೂ .7410 .40 ಲಕ್ಷಗಳನ್ನು ಬಿಡುಗಡೆಗೊಳಿಸಲು ಸರ್ಕಾರವು ಉದ್ದೇಶಿಸಿದ್ದು , ಅದರಂತೆ 
ಈ ಕೆಳಕಂಡ ಆದೇಶ. 


ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 36 ಯೋವಿವಿ 2013, ಬೆಂಗಳೂರು, ದಿನಾಂಕ: 02.08 .2013 


ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುಷ್ಠಾನಕ್ಕಾಗಿ 2013 -14ನೇ ಸಾಲಿನಲ್ಲಿ ಪ್ರಥಮ ಕಂತನ್ನು ಅನುಬಂಧ -1 ರಲ್ಲಿ 
ಸೂಚಿಸಿರುವ ವಿಧಾನಸಭಾ ಕ್ಷೇತ್ರಗಳಿಗೆ ಮತ್ತು ಅನುಬಂಧ- 2 ರಲ್ಲಿ ಸೂಚಿಸಿರುವ ವಿಧಾನ ಪರಿಷತ್ ಸದಸ್ಯರುಗಳಿಗೆ ತಲಾ ರೂ . 25 .12 ಲಕ್ಷ ( ಇಪ್ಪತ್ತೈದು 
ಲಕ್ಷದ ಹನ್ನೆರಡು ಸಾವಿರ ರೂಪಾಯಿಗಳು ಮಾತ್ರ) ಗಳಂತೆ ಒಟ್ಟು ರೂ .7410 .40 ಲಕ್ಷ ( ಎಪ್ಪನಾಲ್ಕು ಕೋಟಿ ಹತ್ತು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳು 
ಮಾತ್ರ) ಗಳನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಈ ಕೆಳಕಂಡ ಲೆಕ್ಕಶೀರ್ಷಿಕೆಗಳಡಿ ಬಿಡುಗಡೆ ಮಾಡಿ ಆದೇಶಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೩೧, ೨೦೧೩ 


೧೬೪೭ 


ಒಟ್ಟು 


2 


. 


7 .73 


- ಒಟ್ಟು 


ಪ್ರತಿ ಶಾಸಕರುಗಳಿಗೆ 
ಕ್ರ. ಸಂ . ಲೆಕ್ಕಶೀರ್ಷಿಕೆ 

( ರೂ . ಲಕ್ಷಗಳಲ್ಲಿ) ( ರೂ . ಲಕ್ಷಗಳಲ್ಲಿ) 
1 | 2575 - 60 - 265 - 0 - 02 - 059 0. 11. 

32 .45 
4575 - 60 - 800 - 0 - 01 - 132 14 .44 

4259 .80 
3 | 4575 - 60 - 800 - 0 - 01 - 422 

2280 .35 
4 | 4575 - 60 - 800 - 0 - 01 - 423 2.84 

837. 80 
25.12 

7410. 40 
2. ಬಿಡುಗಡೆಯಾದ ಈ ಅನುದಾನವನ್ನು ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲಿಟ್ಟುಕೊಂಡು ಅಗತ್ಯತೆಗೆ ಅನುಗುಣವಾಗಿ ಖರ್ಚು ಮಾಡತಕ್ಕದ್ದು . 
3. ಈ ಬಿಡುಗಡೆಯಾದ ಮೊತ್ತಕ್ಕೆ ಜಿಲ್ಲಾಧಿಕಾರಿಗಳು ಆಯಾ ಶಾಸಕರಿಂದ ಕ್ರಿಯಾ ಯೋಜನೆಯನ್ನು ಪಡೆದು ಅಧಿಕೃತ ಜ್ಞಾಪನ ಸಂಖ್ಯೆ :ಯೋಇ 39 
ಯೋವಿವಿ 2012 ( ಭಾ ), ದಿನಾಂಕ:10.07.2012ರನ್ವಯ ಮತ್ತು ತದನಂತರ ಹೊರಡಿಸಿದ ಮಾರ್ಗಸೂಚಿಗಳನ್ವಯ ಅನುಷ್ಟಾನಗೊಳಿಸತಕ್ಕದ್ದು. 
4. ಕಾಮಗಾರಿಗಳನ್ನು ಅನುಷ್ಟಾನಗೊಳಿಸುವ ಮುನ್ನ ಪರಿಷ್ಕೃತ ಮಾರ್ಗಸೂಚಿಯ ಕಂಡಿಕೆ 3.15 ರನ್ವಯ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದು. 
5. ನಿಯಮಾನುಸಾರ ಹಣ ಬಳಕೆ ಪ್ರಮಾಣ ಪತ್ರವನ್ನು ಆಯಾ ಜಿಲ್ಲಾಧಿಕಾರಿಗಳ ಮೇಲು ಸಹಿಯೊಂದಿಗೆ ಸರ್ಕಾರಕ್ಕೆ ಸಲ್ಲಿಸುವುದು. ಬಿಡುಗಡೆ ಮಾಡಿದ 
ಅನುದಾನವನ್ನು ನಿಗದಿತ ಅವಧಿಯಲ್ಲಿ ಬಳಕೆ ಮಾಡಿಕೊಳ್ಳದಿದ್ದಲ್ಲಿ ಮುಂದಿನ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗುವುದಿಲ್ಲವೆಂದು ಸೂಚಿಸಿದೆ. 
6. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಆಇ 04 ಟಿಎಫ್ ಪಿ 2012 , ದಿನಾಂಕ:27.04.2012ರಲ್ಲಿ ಆಡಳಿತ ಇಲಾಖೆಗಳ ಪ್ರಧಾನ 
ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾಗಿರುವ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ .ಉಮಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 & 2 , 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 

ಮತ್ತು ಸಾಂಖ್ಯಿಕ ಇಲಾಖೆ. 


ಸರ್ಕಾರಿ ಆದೇಶ ಸಂಖ್ಯೆ: ಯೋಣ 36 ಯೋವಿವಿ 2013 ದಿನಾಂಕ:02.08.2013ರ ಅನುಬಂಧ - 1 


( ರೂ . ಲಕ್ಷಗಳಲ್ಲಿ) 


ಕ್ರಮ 
ಸಂಖ್ಯೆ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 -265 -0 -02 -059 | 


ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 
132 | 422 | 423 


ಒಟ್ಟು 


1 ) 


0 .11 


14 .44 


7.73 


| 


2.84 


25 .12 


0 .11 


14. 44 


7. 73 


2 .84 


25 .12 


ಬೀದರ್ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
ಬೀದರ್ ದಕ್ಷಿಣ 
ಬೀದರ್ ಉತ್ತರ 
ಹುಮ್ಮಾಬಾದ್ 
ಬಸವಕಲ್ಯಾಣ 
ಭಾಲ್ಕಿ 


0 . 11 


14 .44 


7 .73 


2 .84 


25 .12 


0 .11 


14 .44 


7. 73 


2 .84 


25 .12 


0 . 11 


14 .44 


7.73 


2 .84 


25 .12 


6 


| ಔರಾದ್ 


0 .11 


14 .44 


7. 73 


2.84 


2512 


0.66 


86. 64 | 


46.38 


17 . 04 


150.72 


0 . 11 


14 .44 


7. 73 


2.84 


25 .12 


ಒಟ್ಟು 
ಬಳ್ಳಾರಿ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
ಸಿರಗುಪ್ಪ 
ಬಳ್ಳಾರಿ ನಗರ 
ಬಳ್ಳಾರಿ ( ಮಿ ) 
ವಿಜಯನಗರ 


0 .11 


14 .44 


| 


2 .84 


| 


2512 


0. 11 


14 . 44 


7.73 


| 


2. 84 


25.12 


0. 11 


14.44 


25 .12 


ಸಂಡೂರು ( ಮೀ ) 


0 .11 


14 . 44 


7.73 | 


25 .12 


2 .84 
_ 7.73 | 2.84 


6 


. 


ಕೂಡ್ಲಗಿ ( ಮೀ ) 


0 . 11 


14 .44 


2512 


೧೬೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೩೧ , ೨೦೧೩ 


ಭಾಗ ೧ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


ಸಂಖ್ಯೆ 


132 


422 


423 


0 . 11 


14.44 | 


173 


| 


2.84 


25 .12 


ಕಂಪ್ಲಿ ( ಮೀ ) 
ಹೂವಿನ ಹಡಗಲಿ ( ಮೀ ) 
ಹಗರಿಬೊಮ್ಮನಹಳ್ಳಿ ( ಮೀ ) 


0. 11 


14 . 44 


| 


2 .84 


25 .12 


9 . 


0 . 11. 


14 . 44 


7. 73 


2512 


2.84 
25.56 


ಒಟ್ಟು 


0 .99 


129 . 96 


69.57 


226 .08 


3 ) 


ಚಿತ್ರದುರ್ಗ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 


ಚಿತ್ರದುರ್ಗ 


0 .11 


14.44 


| 


2 .84 


| 


25 .12 


7.73 
7.73 


ಮೊಳಕಾಲ್ಲೂರು 


0 . 11 


14 . 44 


| 2.84 


25 .12 


ಚಳ್ಳಕೆರೆ 


0. 11 


14 .44 


7. 73 


2 . 84 


25 .12 


ಹಿರಿಯೂರು 


0 .11 


14 . 44 


7. 73 


2 .84 


25 .12 


ಹೊಳಲ್ಕೆರೆ | 


0. 11 


14 . 44 


773 


2 .84 


2512 


ಹೊಸದುರ್ಗ 


0 . 11 


14.44 


7 .73 


| 


2 . 84 


25 .12 


ಒಟ್ಟು 


0 .66 


86.64 | 


46 .38 


17 .04 


150.72 


ದಾವಣಗರೆ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 


ಹರಪನಹಳ್ಳಿ 


0. 11 


14 .44 


7.73 


2.84 


25 .12 


ಹರಿಹರ 


0 .11 


14.44 


7.73 


| 


2. 84 


25 .12 


ದಾವಣಗೆರೆ ದಕ್ಷಿಣ 


0. 11 


14.44 


1 


7. 73 


2 .84 


2512 


ದಾವಣಗೆರೆ ಉತ್ತರ 


0. 11 


14 .44 


7. 73 


2 .84 


2512 


ಮಾಯಕೊಂಡ 


0. 11 


14.44 


7. 73 | 


2.84 


25 .12 


6 . 


ಜಗಳೂರು 


0. 11 


14.44 


7.73 


2 . 84 


2512 


7 . 


ಚೆನ್ನಗಿರಿ 


0 .11 


14 . 44 


7.73 | 


2 .84 


25 .12 


ಹೊನ್ನಾಳಿ 


0 .11 


14 . 44 


7 .73 | 


2.84 


25 .12 


ಒಟ್ಟು 


0 . 88 


115 .52 


61. 84 


22 . 72 


200.96 


5 ) 


ಗುಲ್ಬರ್ಗ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 


ಚಿಂಚೋಳಿ ( ಮೀ ) . 


0 .11 


14 .44 


7. 73 


| 


25.12 


2 .84 
2.84 


| ಗುಲ್ಬರ್ಗ ದಕ್ಷಿಣ 


0 .11 


14 . 44 


7 .73 


25 .12 


ಅಳಂದ 


0.11 


14.44 


7. 73 


2. 84 


25 .12 


0 . 11 


14 .44 


7 . 73 


2 .84 


2512 


ಗುಲ್ಬರ್ಗ ಉತ್ತರ 
ಗುಲ್ಬರ್ಗ ಗ್ರಾಮೀಣ ( ಮೀ ) 


0.11 


14 .44 


7. 73 


2 . 84 


2512 


6 


ಅಫಜಲ್ ಪುರ 


0 .11 


14 .44 


2 . 84 


25 .12 


7. 73 
7.73 


ಸೇಡಂ 


0 . 11 


14 .44 


2512 


ಜೇವರ್ಗಿ 


0 .11 


14. 44 


7.73 


2 .84 
2.84 
2.84 


25.12 


ಚಿತ್ತಾಪುರ 


0. 11 


14 .44 


7.73 


25.12 


ಒಟ್ಟು 


0 .99 


129. 96 


69 .57 


25 .56 


226 . 08 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೩೧ , ೨೦೧೩ 


೧೬೪೯ 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 | 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 
132 | 422 | 423 . 


ಒಟ್ಟು 


ಸಂಖೆ 


ಯಾದಗಿರ್ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 


ಯಾದಗಿರ್ 


0 .11 


14.44 


| 


7. 73 


| 


2.84 


25 .12 


_ 2 


ಶಹಾಪುರ 


0 .11 


14 .44 


| 


7.73 


| 


2.84 


| 


25 .12 


ಸುರಪುರ ( ಮೀ ) 


0 .11 


14.44 


7 .73 


2 .84 


25 .12 


4 


. 


ಗುರುಮಿಟ್ಕಲ್ 


0 . 11 


14 .44 


7. 73 


2 .84 


25.12 


ಒಟ್ಟು 


0 .44 


57 .76 


30 .92 


11. 36 . 


100 .48 


7) 


ರಾಯಚೂರು ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
ದೇವದುರ್ಗ ( ಮೀ ) . 


0 .11 


14 . 44 


7.73 


2.84 


25 .12 


ರಾಯಚೂರು 


0 .11 


14 . 44 


7.73 


| 


2 . 84 


25 .12 


0 .11 


14 .44 


7 . 73 


2 .84 


25 .12 


ರಾಯಚೂರು ಗ್ರಾಮೀಣ ( ಮಿ ) 
ಮಾನ್ವಿ ( ಮಿ ) 
ಲಿಂಗಸುಗೂರು( ಮೀ ) 


0 . 11 


14 .44 


7.73 


2 .84 


25 .12 


0 .11 


14 .44 


7. 73 


2 .84 


2512 


6 


. 


ಸಿಂಧನೂರು 


0 .11 


14 . 44 


7 .73 


| 


2 .84 


25 .12 


ಮಸ್ಕಿ ( ಮೀ ) 


0 .11 


14 .44 


7 .73 


| 


2. 84 


| 


25 .12 


ಒಟ್ಟು 


0.77 


101.08 . 


54.11 


| 


19 .88 


175 . 84 


8) 


ಕೊಪ್ಪಳ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 


ಕುಷ್ಟಗಿ 


0.11 


14 .44 


| | 


7. 73 


| 


2 .84 


25 .12 


2 


ಯಲಬುರ್ಗ 


0 .11 


14 .44 


7.73 


| 


2. 84 


25 .12 


3 


. 


ಕನಕಗಿರಿ ( ಮೀ ) 


0.11 


14.44 


7.73 


2.84 


25 .12 


4 


. 


ಗಂಗಾವತಿ 


0 .11 


14.44 


7.73 


| 


2. 84 


25 .12 


ಕೊಪ್ಪಳ 


0. 11 


14.44 


7. 73 


2 .84 


2512 


ಒಟ್ಟು 


0 .55 


72.20 | 38. 65 


14.20 


125.60 


9 ) 


ಕೋಲಾರ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 


ಶ್ರೀನಿವಾಸಪುರ 


0. 11 


14 .44 


7. 73 


2 . 84 


25.12 


ಮುಳುಬಾಗಿಲು 


0 .11 


2 . 84 


25 .12 


3 


ಕೆ. ಜಿ .ಎಫ್ 


| 


2 .84 


25 .12 


- 0.11 

0.11 


14 .44 7.73 
| 14 .44 | 7. 73 
| 14 .44 | 7.73 

14.44 7.73 


ಕೋಲಾರ 


2 . 84 


25 .12 


ಬಂಗಾರಪೇಟೆ 


0 . 11 


2 .84 


25 .12 


ಮಾಲೂರು 


0. 11 


14 . 44 


773 


1 


2 .84 


25 .12 


0. 66 


86.64 


46. 38 


17 . 04 


150 . 72 


10) 


ಒಟ್ಟು 
ಚಿಕ್ಕಬಳ್ಳಾಪುರ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
ಚಿಕ್ಕಬಳ್ಳಾಪುರ 


0 .11 


14.44 


7. 73 


2 . 84 


2512 


ಚಿಂತಾಮಣಿ 


0 .11 


14 . 44 


7 .73 


2 . 84 


2512 


೧೬೫೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೩೧, ೨೦೧೩ 


ಭಾಗ ೧ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


ಸಂಖೆ 


132 


422 


423 


0 .11 


14 .44 


7 . 73 


2 .84 


25 .12 


ಶಿಡ್ಲಘಟ್ಟ 

ಬಾಗೇಪಲ್ಲಿ 
5 | ಗೌರಿಬಿದನೂರು 


0 . 11 


14 .44 


7 . 73 


| 


2 .84 


25 .12 


0 .11 


14 . 44 


7 .73 


2 . 84 


25 .12 


0 .55 


72 .20 | 


38.65 


14 .20 


125 .60 


11 ) 


ತುಮಕೂರು ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 


ಪಾವಗಡ 


0 .11 


14 .44 


7.73 


| 


2.84 


25 .12 


ಶಿರಾ 


0. 11 


14 .44 


7.73 


| 


2.84 


| 


25.12 


3 


. 


ತುಮಕೂರು ಗ್ರಾಮಾಂತರ | 


0.11 


14 .44 


7. 73 


2.84 


25 .12 


0.11 


14 .44 


7 .73 


| 


2 .84 


25.12 


5 


ಮಧುಗಿರಿ 
ಕೊರಟಗೆರೆ ( ಮೀ ) 
ತುಮಕೂರು ನಗರ 


0.11 


14 .44 


2 .84 


25 .12 


0. 11 


14 . 44 


7.73 
7. 73 
7.73 


2.84 


25.12 


ಕುಣಿಗಲ್ 


0. 11 


14 . 44 


2.84 


25.12 


ಗುಬ್ಬಿ 


0 . 11 


14 . 44 


7.73 


2.84 


25.12 | 


ತುರುವೇಕೆರೆ 


0 .11 


14 .44 


7 .73 


2 .84 


25.12 


10 


ತಿಪಟೂರು 


0 .11 


14 .44 


7 .73 


| 


2.84 


25.12 


11 


0 . 11 


14 .44 


7.73 


2 .84 


25.12 


ಚಿಕ್ಕನಾಯಕನ ಹಳ್ಳಿ 

ಒಟ್ಟು 
ರಾಮನಗರ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 


1 .21 


158. 84 | 


85 .03 31.24 | 


276.32 


12) 


| 


ಕನಕಪುರ 


0. 11 


14.44 


2.84 


| 25.12 


ಮಾಗಡಿ 


0. 11 


14. 44 


7 .73 


2 .84 


25 .12 


3 . 


ರಾಮನಗರ 


0 . 11 


14 .44 


7 .73 


2 .84 


25 .12 


4 


| ಚನ್ನಪಟ್ಟಣ 


0 .11 


14 .44 


773 


2 .84 


25 .12 


ಒಟ್ಟು 


0 . 44 


57 .76 


| 


30.92 


| 


11 . 36 


| 


100.48 


13 ) . 


ಬೆಂಗಳೂರು ನಗರ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
ಮಲ್ಲೇಶ್ವರಂ 


0. 11 


14.44 


| 


7.73 


| 


2.84 


| 


25.12 


2 


. 


ರಾಜಾಜಿನಗರ 


0.11 . 


14 .44 


7. 73 


2 .84 


2512 


ಗಾಂಧೀನಗರ 


0 .11 


14 . 44 


7 .73 


| 


2.84 


25 .12 


0 .11 . 


14 .44 


7.73 


2 . 84 


25 .12 


ಚಿಕ್ಕಪೇಟೆ 
ದಾಸರಹಳ್ಳಿ 
ಚಾಮರಾಜಪೇಟೆ 


0 .11 


14 .44 


773 


25 .12 


6 . 


0 . 11. 


14 . 44 


7. 73 


25 .12 


2.84 
2.84 


7 . 


ಬಸವನಗುಡಿ 


0. 11 


14 .44 


7 .73 


| 


25 .12 


8 


ಜಯನಗರ 


0 . 11 


14 .44 


7.73 


2 .84 


2512 


0 .11 


14 .44 


7.73 


| 


2.84 


25.12 


ಮಹಾಲಕ್ಷ್ಮೀ ಲೇಔಟ್ 
ಹೆಬ್ಬಾಳ 


10 


0 .11 


14.44 | 


7.73 


| 


2 .84 


| 


25.12 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೩೧, ೨೦೧೩ 


೧೬೫೧ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


ಸಂಖ್ಯೆ 


132 


422 


423 


11 


ಪುಲಿಕೇಶಿ ನಗರ ( ಮೀ ) 


0.11 


14 .44 


7 . 73 


2 .84 


2512 


12 


ಯಲಹಂಕ 


0 . 11 


14 .44 


7 . 73 


| 


2 .84 


25 .12 


13 . 


ವಿಜಯ ನಗರ 


0. 11 


14 .44 


773 


| 


2 .84 


25 .12 


0. 11 


14 .44 


7.73 


2 .84 


25 .12 


ಪದ್ಮನಾಭನಗರ 
ಆನೇಕಲ್ ( ಮೀ ) . 


15 


0 .11 


14 .44 


773 


2. 84 


2512 


16 


0. 11 


14 .44 


7.73 


2512 


ಬೆಂಗಳೂರು ದಕ್ಷಿಣ 
ಕೆ. ಆರ್ . ಪುರಂ 


17 


0.11 


14 .44 


7 .73 


| 


2 .84 


25 .12 


18 


ಬೊಮ್ಮನಹಳ್ಳಿ 


0. 11 


14 .44 


7. 73 


| 


2 . 84 


25 .12 


ಬ್ಯಾಟರಾಯನಪುರ 


0.11 


14.44 


7.73 


| 


2 .84 


25 .12 


20 


0. 11 


14 . 44 


7.73 


2 .84 


25.12 


21 


ಯಶವಂತಪುರ 
ರಾಜರಾಜೇಶ್ವರಿ ನಗರ 
ಬಿ . ಟಿ. ಎಂ . ಲೇಔಟ್ 


0. 11 


14 .44 


7 .73 


25.12 


22 


0 .11. 


14. 44 


2 .84 


25.12 


7.73 
7.73 


ಮಹದೇವಪುರ ( ಮೀ ) 


0 .11 


14 .44 


2 .84 


25.12 


0. 11 


14 .44 


7.73 


2 .84 


25.12 


0. 11 


14 . 44 


7.73 


25 .12 


ಸರ್ವಜ್ಞ ನಗರ 
ಶಾಂತಿನಗರ 
| ಸಿ.ವಿ.ರಾಮನ್‌ನಗರ ( ಮಿ ) 
|| ಶಿವಾಜಿನಗರ 


26 


0.11 


14 .44 


7.73 


2 .84 
2.84 
2.84 


25.12 


27 


0 .11 


14 .44 


| 


773 


| 


| 


25 .12 


28 


0 .11 


14 .44 


| ಡೆರಿಕ್‌ ಎಂ . ಬಿ . ಫುಲಿನಫಾ ( ನಾಮ ನಿರ್ದೇಶಿತರು ) 


25. 12 


773 


| 


2.84 


29 


| ಗೋವಿಂದರಾಜನಗರ 
| 


14 .44 


25.12 


7. 73 2.84 
22417 | 82 .36 


ಒಟ್ಟು 


3 .19 


418 .76 


728.48 


14) 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ವಿಧಾನಸಭಾ ಕ್ಷೇತ್ರಗಳು 


ನೆಲಮಂಗಲ 


0 .11 


14 .44 


| 


7 . 73 


| 


2 . 84 


| 


25 .12 


2 


. 


0 .11 


14 .44 


773 


2 . 84 


2512 


3 


. 


ದೊಡ್ಡಬಳ್ಳಾಪುರ 
ದೇವನಹಳ್ಳಿ 
ಹೊಸಕೋಟೆ 


0 .11 


14 . 44 


25 .12 


7. 73 
7.73 


| 
| 


2.84 
2.84 


0 .11 


14 .44 


25.12 
100.48 


0 .44 


| 


30. 92 


15 ) | ಮೈಸೂರು ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 

ಟಿ. ನರಸೀಪುರ ( ಮೀ ) 


1 


. 


0. 11 


14 .44 


7. 73 


| 


25 .12 


2.84 
2.84 


ಕೃಷ್ಣರಾಜ 


0 .11 


14 .44 


7.73 


| 


25 .12 


ಚಾಮರಾಜ 


0. 11 


14 . 44 


2 .84 


25 .12 


ನರಸಿಂಹರಾಜ 


0 .11 


14 .44 


7.73 
7. 73 | 
7.73 | 


| 


25 .12 


2.84 
2.84 


ಚಾಮುಂಡೇಶ್ವರಿ 


0 .11 


14 .44 


25 .12 


೧೬೫೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೩೧, ೨೦೧೩ 


ಭಾಗ ೧ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


ಸಂಖ್ಯೆ 


132 


422 


423 


6 . 


ನಂಜನಗೂಡು( ಮೀ ) 


0 .11 


14.44 | 


2.84 


25.12 


ಹೆಚ್ . ಡಿ . 

ಕೋಟೆ( ಮೀ ) 


0. 11 


14 . 44 


2512 


.73 | 
7.73 
7.73 | 
7.73 | 


ಹುಣಸೂರು 


0 . 11 


14. 44 


25 .12 


2.84 
2.84 


9 . 


ವರುಣ 


0 .11 


14 . 44 


| 


25 .12 


10 | 


ಕೃಷ್ಣರಾಜನಗರ 


0. 11 


14 . 44 


7 .73 


| 


2 .84 


25 .12 


11 


ಪಿರಿಯಾಪಟ್ಟಣ 


0. 11 


14 . 44 


7.73 


2.84 


25 .12 


ಒಟ್ಟು 


1 . 21 


158. 84 


85 .03 


| 


31. 24 


| 276. 32 


16) 


| ವ 


ಮಂಡ್ಯ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 


ನಾಗಮಂಗಲ 


0 .11 


14.44 


7 .73 


2.84 


25 .12 


0. 11 


14 . 44 


773 


2 .84 


2512 


ಮದ್ದೂರು 
ಮೇಲುಕೋಟೆ 


0 .11 


14.44 


7.73 


2 .84 


25 .12 


ಮಳವಳ್ಳಿ( ಮೀ ) 


0 . 11 


14 . 44 


7. 73 


2 .84 


25 .12 


5 


0.11 


14 . 44 


773 


2 .84 


2512 


ಮಂಡ್ಯ 
ಕೆ.ಆರ್.ಪೇಟೆ 


0 .11 


14.44 


773 


2 .84 


2512 


ಶ್ರೀರಂಗಪಟ್ಟಣ 


011 


14 . 44 


7. 73 


2.84 


25 .12 


ಒಟ್ಟು 


0 .77 


101 . 08 


| 5411 | 19 . 88 


175 . 84 


17 ) 


ಚಾಮರಾಜನಗರ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 


ಹನೂರು 


0. 11 


14 .44 


7. 73 


| 


2 .84 


25.12 


ಕೊಳ್ಳೇಗಾಲ 


0. 11 


14 . 44 


7.73 


2 . 84 


2512 


0. 11 


14. 44 


7.73 


2 .84 


2512 


ಚಾಮರಾಜನಗರ 
ಗುಂಡ್ಲುಪೇಟೆ 


0 . 11 


14 .44 


7.73 


2.84 


25 .12 


ಒಟ್ಟು 


0 . 44 


57. 76 


30.92 


11 . 36 


100.48 


18) 


| ಕೊಡಗು ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 


1 


. 


ವಿರಾಜಪೇಟೆ 


0 . 11 


14 . 44 


7 .73 


| 


2 . 84 


25.12 


ಮಡಿಕೇರಿ 


0 .11 


14 .44 


7.73 


2 . 84 


25 .12 


ಒಟ್ಟು 


0 .22 


28.88 


| 15 .46 


| 


5.68 


| 


50.24 


19 ) 


ದಕ್ಷಿಣ ಕನ್ನಡ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 


0 .11 


14 .44 


7. 73 


2 .84 


25 .12 


ಪುತ್ತೂರು 


0 .11 


14 . 44 


7.73 


2 . 84 


25 .12 


ಬೆಳ್ತಂಗಡಿ 


0 .11 


14 .44 


7.73 


2.84 


2512 


ಬಂಟ್ವಾಳ 


0 .11 


14 .44 


7.73 


2 . 84 


25 .12 


ಮಂಗಳೂರು 


0.11 


14 . 44 


7 . 73 


| 


2 .84 


25 .12 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೩೧, ೨೦೧೩ 


೧೬೫೩ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


ಸಂಖ್ಯೆ 


132 


422 


423 


ಮಂಗಳೂರು ನಗರ 


0 .11 


14 .44 | 


25 .12 


2.84 
2.84 


ಮಂಗಳೂರು ದಕ್ಷಿಣ 


0. 11 


7.73 
7.73 
7.73 | 


14 .44 


2512 


ಮೂಡಬಿದ್ರಿ 


0 .11 


14 .44 


2 .84 


25.12 


0. 88 


115 .52 


61. 84 


22.72 


| 


200.96 


ಒಟ್ಟು 
ಉಡುಪಿ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 


20 ) 


ಕಾಪು 


0 . 11 


14 . 44 


7.73 


2 .84 


2512 


ಉಡುಪಿ 


0.11 


14 .44 


7. 73 


2 . 84 


25.12 


ಕುಂದಾಪುರ 


0. 11 


14.44 


7 .73 


2 .84 


25 .12 


0. 11 


14 .44 


7.73 


| 


2.84 


2512 


ಬೈಂದೂರು 
ಕಾರ್ಕಳ 


0 .11 


14 . 44 


7 . 73 . 


2 . 84 


2512 


0 . 55 


72.20 | 38. 65 


_ 125.60 


ಒಟ್ಟು 
ಶಿವಮೊಗ್ಗ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 


21 ) 


| 


0. 11 


14 . 44 


7. 73 


2 .84 


25 .12 


2 


0. 11 


14.44 


7.73 


2.84 


25 .12 


ಶಿವಮೊಗ್ಗ ಗ್ರಾಮಾಂತರ 
ಭದ್ರಾವತಿ 
ಶಿವಮೊಗ್ಗ 
ತೀರ್ಥಹಳ್ಳಿ 


0 .11 


14 . 44 


7. 73 


2. 84 


25 .12 


0. 11 


14 .44 


7 . 73 


| 


2 . 84 


2512 


ಸಾಗರ 


0. 11 


14.44 


7 .73 


2. 84 


25 .12 


ಸೊರಬ 


0 .11 


14 . 44 


7 .73 


2 . 84 


2512 


ಶಿಕಾರಿಪುರ 


0 . 11 


14 .44 


7. 73 


2 .84 


25.12 


ఒటు 


0.77 


101.08 


| 5411 


19 .88 


175. 84 


22 ) 


ಧಾರವಾಡ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 


0 .11 


14 .44 


7. 73 


2 . 84 


25 .12 


0. 11 


14.44 


7. 73 


2 .84 


2512 


ಧಾರವಾಡ 
ಹುಬ್ಬಳ್ಳಿ - ಧಾರವಾಡ ( ಪಶ್ಚಿಮ) 
ಹುಬ್ಬಳ್ಳಿ - ಧಾರವಾಡ ಪೂರ್ವ( ಮೀ ) 
ಹುಬ್ಬಳ್ಳಿ - ಧಾರವಾಡ ಕೇಂದ್ರ 
ಕಲಘಟಗಿ 


0. 11 


14.44 


7 .73 


2 .84 


25 .12 


0.11 


14.44 


7.73 


| 


2. 84 


25 .12 


0 .11 


14 .44 


7 .73 


2 .84 


25 . 12 


ಕುಂದಗೋಳ 


0 .11 


14 . 44 


7. 73 


| 


2 .84 


25 .12 


7 


. 


ನವಲಗುಂದ 


0. 11 


14 . 44 


7. 73 


2 .84 


25 .12 


ఒటు 


0 .77 


101.08 


5411 


19 . 88 


175 . 84 


23 ) 


ಹಾವೇರಿ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
ಶಿಗ್ಗಾಂವ್ 
ಹಾನಗಲ್ 


0 .11 


14 .44 


| 


7.73 


| 


2 .84 


25 .12 


2 


. 


0 . 11 


14 . 44 


7.73 


2 .84 


2512 


ಹಿರೇಕೆರೂರು 


0 . 11 


14 . 44 


7 .73 


2 .84 


2512 


ರಾಣೆಬೆನ್ನೂರು 


0.11 


0 .11 


| 14.447 .73 | 2.84 | 25.12 | 


14 . 44 


7 . 73 


2 .84 


25 .12 


೧೬ ೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೩೧ , ೨೦೧೩ 


ಭಾಗ ೧ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


132 


422 


423 


ಸಂಖ್ಯೆ 
_ 5 


ಹಾವೇರಿ 


0. 11 


14.44 


7. 73 


| 


2.84 


25 .12 


6 


| ಬ್ಯಾಡಗಿ 


0 .11 


14 .44 


773 


| 


2 .84 


2512 


ಒಟ್ಟು 


0 .66 


86. 64 | 46.38 | 17. 04 


| 150 .72 


24 ) 


0 .11 


14 .44 


7. 73 


2 . 84 


25 .12 


ಬಿಜಾಪುರ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 
ಮುದ್ದೇಬಿಹಾಳ 
ದೇವರಹಿಪ್ಪರಗಿ 
ಬಸವನ ಬಾಗೇವಾಡಿ 


0 . 11 


14 .44 


773 


2 .84 


2512 


0 .11 


14 . 44 


7 . 73 


| 


2 .84 


2512 


ನಾಗಠಾಣ ( ಮೀ ) 


0 . 11 


14 . 44 


7.73 


2.84 


2512 


ಬಿಜಾಪುರ ನಗರ 


0. 11 


14 . 44 


7.73 


2 .84 


25 .12 


ಬಬಲೇಶ್ವರ 


0 .11 


14 .44 


7 .73 


2 .84 


25 .12 


ಇಂಡಿ 


0 .11 


14 .44 


7.73 


2 . 84 


25 .12 


ಸಿಂದಗಿ 


0 .11 


14 .44 


773 


2 . 84 


25 .12 


0 .88 


115 .52 


61 . 84 


| 22.72 


| 


200.96 


25 ) 


ಬಾಗಲಕೋಟೆಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 


1 


. 


ಜಮಖಂಡಿ 


0. 11 


14 .44 


7. 73 


| 


2 . 84 


25 .12 


ಬೀಳಗಿ 


0. 11 


14.44 


7. 73 


| 


2 . 84 


25 .12 


3 


. 


ಮುಧೋಳ 


0 .11 


14 .44 


7 .73 


2 .84 


2512 


ಬಾಗಲಕೋಟೆ 


0 .11 


14.44 


7 .73 


2 .84 


25 .12 


5 


. 


ಬಾದಾಮಿ 


0 .11 


14.44 


7 .73 


2 . 84 


25.12 


6 | ತೇರದಾಳ 


0 .11 


14 .44 


7. 73 


| 


2. 84 


2512 


| ಹುನಗುಂದ 


0 . 11 


14.44 


7. 73 


2.84 


25.12 


0 .77 


101 .08 


| 


5411 


| 


19 . 88 


175.84 


26) 


ಒಟ್ಟು 
ಚಿಕ್ಕಮಗಳೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 
ಚಿಕ್ಕಮಗಳೂರು 
ಕಡೂರು 


0 . 11 


14 . 44 


7 . 73 


| 


2 .84 


2512 


0. 11 


14 .44 


7. 73 


2 .84 


2512 


ಮೂಡಿಗೆರೆ 


0. 11 


14.44 


7.73 


2.84 


25 .12 


0 . 11 


14 .44 


7. 73 


2 . 84 


25 .12 


ಶೃಂಗೇರಿ 
ತರೀಕೆರೆ 


0 .11 


14 .44 


7. 73 


1 


2 . 84 


25 .12 


0.55 


72. 20 


| | 


38. 65 


| 14 .20 


| 


125.60 


ಒಟ್ಟು 
ಉತ್ತರ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 


27 ) 


ಶಿರಸಿ 


0 .11 


14 .44 


7 .73 


2 .84 


25 .12 


ಭಟ್ಕಳ 


0 . 11 


14 . 44 


7. 73 


- 2. 84 


2512 


ಕುಮುಟಾ 


0 . 11 


14 . 44 


7 .73 


| 


2 .84 


25 .12 


4 | ಯಲ್ಲಾಪುರ 


0 . 11 


14 .44 


7 . 73 


| 


2 . 84 


25 .12 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೩೧ , ೨೦೧೩ 


೧೬೫೫ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


ಸಂಖೆ, 


132 


422 


423 


_ 5 


ಹಳಿಯಾಳ 


0 .11 


14 .44 


7. 73 


2 .84 


25 .12 


6 


ಕಾರವಾರ 


0.11 


14 . 44 


7. 73 


2 .84 


25 .12 


0.66 


86 . 64 


| 46. 38 | 17.04 


150.72 


ಒಟ್ಟು 
ಗದಗ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 


28) 


ಶಿರಹಟ್ಟಿ 


0.11 


14 . 44 


- 7. 73 


| 


2 .84 


| 


25. 12 


2 . 


ಗದಗ 


0 .11. 


14 .44 


773 


2 . 84 


2512 


ರೋಣ 


0 .11 


14 . 44 


2.84 


25.12 


7.73 
7.73 


4 


| 


ನರಗುಂದ 


0 .11 


14 . 44 


2.84 


25.12 


ಒಟ್ಟು 


0 .44 


57 .76 . 


| 30 .92 


| 


11 .36 


| 


100.48 


29 ) | 


0 . 11 


14 . 44 


| 


7. 73 


| 


2 .84 


25 .12 


ಬೆಳಗಾಂ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 
ಬೆಳಗಾಂ ಉತ್ತರ 
ಬೆಳಗಾಂ ದಕ್ಷಿಣ 
ಬೆಳಗಾಂ ಗ್ರಾಮಾಂತರ 


2 


. 


0 .11 


14 .44 


7.73 


2.84 


25.12 


0 .11 


14 .44 


7.73 


| 


2 .84 


25.12 


4 


. 


ಕುಡಚಿ 


0 . 11 


14 .44 


7.73 


2.84 


2512 


ಯಮಕನಮರಡಿ 


0 .11 


14 .44 


7.73 


| 


2.84 


25.12 


ಚಿಕ್ಕೋಡಿ- ಸದಲಗ 


0 .11 


14 . 44 


7 . 73 


2 . 84 


25 .12 


ರಾಯಭಾಗ 


0 .11 


14 .44 


7 .73 


2 .84 


25 .12 


ಕಾಗವಾಡ 


0. 11 


14 .44 


7 .73 


2 .84 


25 .12 


ಅಥಣಿ 


0. 11 


14 .44 


7 .73 


2 . 84 


25 .12 


10 


ಗೋಕಾಕ್ 


0 . 11 


14 .44 


1 . 73 


2.84 


25 .12 


11 


ಅರಬಾವಿ 


0 .11 


14 .44 


7 .73 


| 


2 .84 


25 .12 


12 


| 


ಹುಕ್ಕೇರಿ 


0 . 11 


14.44 


7.73 


2 .84 


2512 


0 .11 


14 . 44 


7 . 73 


2 . 84 


2512 


ಕಿತ್ತೂರು 
ನಿಪ್ಪಾಣಿ 


14 


0 . 11 


14 . 44 


7.73 


2.84 


25.12 


15 


ಖಾನಾಪುರ 


0 . 11 


14 .44 


7.73 


2 . 84 


2512 


16 | ಬೈಲಹೊಂಗಲ 


0 .11 


14 . 44 


773 


2. 84 


2512 


| ಸವದತ್ತಿ ಎಲ್ಲಮ್ಮ 


0. 11 


14 . 44 


7 .73 


2 . 84 


2512 


18 | ರಾಮದುರ್ಗ 


011 


14 .44 


7 .73 


2 . 84 


25 .12 


ಒಟ್ಟು 


1.98 


259 .92 | 139 .14 | 51.12 


| 


45216 


30) 


| 


ಹಾಸನ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 


ಬೇಲೂರು 


0 .11 


14 .44 


7 . 73 


| 


2 .84 


25.12 


ಅರಸೀಕೆರೆ 


0 . 11 


14 .44 


773 


2 .84 


25 .12 


ಶ್ರವಣಬೆಳಗೊಳ 


0 .11 


14 . 44 


7.73 


2 .84 


25.12 


ಹೊಳೆನರಸಿಪುರ 


0 . 11 


14.44 


| 


773 


| 


2 . 84 


25 .12 


೧೬೫೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೩೧, ೨೦೧೩ 


ಭಾಗ ೧ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


ಸಂಖ್ಯೆ 


132 


422 


423 


5 


ಅರಕಲಗೂಡು 


0 .11 


14 .44 


7 . 73 


2 .84 


25 .12 


ಹಾಸನ 


0 . 11 


14 .44 


7 . 73 


| 


2 .84 


25 .12 


ಸಕಲೇಶಪುರ 


0 .11 


14 . 44 


773 


2 . 84 


25.12 


ಒಟ್ಟು 


0 . 77 


101.08 


5411 


19 . 88 


175.84 


ಒಟ್ಟು ಮೊತ್ತ 


24.75 


3249. 00 


1739 .25 


639 . 00 | 


5652. 00 


ಸರ್ಕಾರಿ ಆದೇಶ ಸಂಖ್ಯೆ : ಯೋಣ 36 ಯೋವಿವಿ 2013 ದಿನಾಂಕ: 02.08.2013ರ ಅನುಬಂಧ- 2 


( ರೂ . ಲಕ್ಷಗಳಲ್ಲಿ) 


ಲೆಕ್ಕಶೀರ್ಷಿಕೆ 
2575 - 60 -265 - 0 - 02 - 059 


ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 | 
132 422 423 


ಒಟ್ಟು 


0. 11 


14 . 44 


7. 73 


2 .84 


| 25 .12 


0 .11 


14 .44 


7. 73 


2 .84 


25 .12 


ಕ್ರಮ 

ವಿಧಾನಪರಿಷತ್ ಸದಸ್ಯರ 
ಸಂಖ್ಯೆ 

ಹೆಸರುಗಳು ( ಶ್ರೀ / ಶ್ರೀಮತಿ 
1 ) ಬೀದರ್ ಜಿಲ್ಲೆ 
1 | ಬಸವರಾಜ್ ಹೆಚ್ ಪಾಟೀಲ್ 
ರಘುನಾಥರಾವ್ ಮಾಲಕಪುರೆ 

ಒಟ್ಟು | 
2 ) ಬಳ್ಳಾರಿ ಜಿಲ್ಲೆ 
1 | ಮೃತ್ಯುಂಜಯ ಜಿನಗಾ | 

ಒಟ್ಟು 
3) ದಾವಣಗೆರೆ ಜಿಲ್ಲೆ 
1 ಡಾ : ಎ .ಹೆಚ್.ಶಿವಯೋಗಿಸ್ವಾಮಿ | 


0 .22 


28. 88 


15. 46 


5 . 68 


| 50.24 


0 . 11 


14 .44 


7 .73 


2 .84 


| 2512 


0 .11 


14 . 44 


7 .73 


2 .84 


25 .12 


0 .11 


14 . 44 


7 .73 


2 .84 


25 .12 


- ಒಟ್ಟು 


0 .11 


14.44 


7 .73 


2 .84 


| 25 .12 


0 . 11 


14 . 44 


7 .73 


2 .84 


| 


25 .12 


4) ಗುಲ್ಬರ್ಗಾ ಜಿಲ್ಲೆ 

| ಅಲ್ಲಮ ಪ್ರಭು ಪಾಟೀಲ್ 
| 2 ಕೆ. ಬಿ.ಶಾಣಪ್ಪ 

ಅಮರನಾಥ ಪಾಟೀಲ್ 


0 . 11 


14 .44 


7. 73 


2 .84 


25 .12 


3 


. 


0 . 11 . 


14.44 


7 .73 


2 .84 


25 .12 


ಒಟ್ಟು 


0 .33 


43. 32 


23 .19 


8.52 


| 75 .36 


5 ) ಕೊಪ್ಪಳ ಜಿಲ್ಲೆ 

ಅಚಾರ್ ಹಾಲಪ್ಪ ಬಸಪ್ಪ 


0 .11 


14 .44 


7 . 73 


2 .84 


| 25 .12 


ఒట్టు 


0 . 11 


14. 44 


7 .73 


2. 84 


2512 


6 ) ಕೋಲಾರ ಜಿಲ್ಲೆ 

ನಸೀರ್ ಅಹಮದ್ 
2 ವೈ . ಎ. ನಾರಾಯಣಸ್ವಾಮಿ 


0 . 11 


14 . 44 


7. 73 


2.84 


25 .12 


0 . 11 


14.44 


7 . 73 


2 .84 


| 


25 .12 


ಒಟ್ಟು 


0 .22 


28. 88 


15 .46 


5. 68 


| 50. 24 


0 .11 


14 .44 


7 . 73 


2 .84 


2512 


7) ತುಮಕೂರು ಜಿಲ್ಲೆ 

ಜಗ್ಗೇಶ್ 
ಎಂ . ಡಿ. ಲಕ್ಷ್ಮೀನಾರಾಯಣ 
ಎಂ .ಆರ್. ಹುಲಿನಾಯ್ಕರ್ 


0. 11 


14.44 


7 .73 


2. 84 


25 .12 


0 . 11 


14 . 44 


7 .73 


2 .84 


| 


25 .12 


ಒಟ್ಟು | 


0. 33 


43 .32 


23.19 


| 


8.52 


| 75.36 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


೧೬೫೭ 


ಕ್ರಮ 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 
_ 132 | 422 


ಒಟ್ಟು 


423 


0 . 11 . 


14 .44 


7. 73 


2 .84 


| 25 .12 


0. 11 


14 .44 


7.73 


2 .84 


25 .12 


0 .22 


28. 88 


15.46 


5 .68 


| 


50.24 


ವಿಧಾನಪರಿಷತ್ ಸದಸ್ಯರ 
ಸಂಖ್ಯೆ ಹೆಸರುಗಳು ( ಶ್ರೀ / ಶ್ರೀಮತಿ 
8) ರಾಮನಗರ ಜಿಲ್ಲೆ 
1 . 

ಎಂ . ವಿ. ರಾಜಶೇಖರನ್ 
2 | ಸೈಯದ್ ಮುಧೀರ್ ಆಗಾ 

ಒಟ್ಟು 
9) ಬೆಂಗಳೂರು ನಗರ ಜಿಲ್ಲೆ 

ಡಾ :ದೊಡ್ಡರಂಗೇಗೌಡ 
ಬಿ. ಜೆ. ಪುಟ್ಟಸ್ವಾಮಿ 
ಎಂ . ಆರ್ .ಸೀತಾರಾಮ್ 
ಡಿ .ಎಸ್ .ವೀರಯ್ಯ 
ಬಿ. ಎಸ್. ಸುರೇಶ್ 
ಡಾ : ಎಸ್ . ಆರ್.ಲೀಲಾ 
ಆರ್‌. ವಿ . ವೆಂಕಟೇಶ್ 


0 .11 


14 . 44 


7. 73 


2 .84 


25 .12 


- 2 


0 .11 


14 .44 


7 . 73 


2 .84 


2512 


0 .11 


14 .44 


7 .73 


2 .84 


25 .12 


011 


14 .44 


7 .73 


2 . 84 


25 .12 


0 .11 


14 . 44 


7.73 


2 .84 


25 .12 


0. 11 


14.44 


7 .73 


2 . 84 


25 .12 


0. 11 


14 .44 


7. 73 


2 . 84 


| 


25 .12 


ವಿಮಲಾಗೌಡ 


0 .11 


14 . 44 


7. 73 


2 .84 


25 .12 


0 .11 


14. 44 


7 . 73 


2 . 84 


2512 


0 . 11 


14 .44 


7. 73 


2 . 84 


25 .12 


0.11 


14 . 44 


7 . 73 


2 .84 


25 .12 


ಪ್ರೊ : ಎಂ .ಆರ್.ದೊರೆಸ್ವಾಮಿ 
10 | ಪ್ರೊಡಾ: ಮುಮ್ರಾಜ್ ಅಲಿ ಖಾನ್ | 
11 ದಯಾನಂದ 

ತಾರಾ ಅನೂರಾಧ 
ಕೆ.ಗೋವಿಂದರಾಜ್ 
ವಿ. 

ಸೋಮಣ್ಣ 
15 | ಲಹರ್ ಸಿಂಗ್ ಸಿರೋಯಾ 


0 .11 


14 .44 


7. 73 


2. 84 


25 .12 


0.11 


14 .44 


7 .73 


2 .84 


25 .12 


0.11 . 


14 . 44 


7.73 


2 . 84 


| 25 .12 


0. 11 . 


14 .44 


7. 73 


2 .84 


25 .12 


ಒಟ್ಟು 


1 .65 


216. 60 


115 .95 


42 .60 | 376 .80 


10 ) ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


ಪುಟ್ಟಣ್ಣ 


0 . 11 


14 .44 


7 . 73 


2 .84 


| 


25 .12 


0 . 11 


14 .44 


7. 73 


2 .84 


25 .12 


ರಾಮಚಂದ್ರಗೌಡ 
ಇ .ಕೃಷ್ಣಪ್ಪ 


3 


. 


0 .11 


14 . 44 


7 . 73 


2 . 84 


25 .12 


ఒటు 


0.33 


43. 32 


| 


23 .19 


8 .52 


| 75 .36 


| 


0 . 11 


14 .44 


7. 73 


2 . 84 


25 .12 


0 .11 . 


14 . 44 


7. 73 


2 .84 


25 .12 


11) ಮೈಸೂರು ಜಿಲ್ಲೆ 

ಸಿದ್ದರಾಜು 
ಎಸ್ . ನಾಗರಾಜು 
ಕೆ. ವಿ . ನಾರಾಯಣಸ್ವಾಮಿ 

ಸಿ . ಹೆಚ್. ವಿಜಯಶಂಕರ 
6 . ಗೋ . ಮಧುಸೂದನ್ 


4 


. 


0 .11 


14 .44 


7. 73 


2 .84 


| 


25 .12 


0. 11 


14 . 44 


7. 73 


2 . 84 


25 .12 


0 .11 


14 . 44 


7 . 73 


2 .84 


25 .12 


0 .55 


72.20 


38. 65 


14. 20 


125 . 60 


| 


0. 11 


14 .44 


7.73 


2 .84 


25 .12 


12) ಮಂಡ್ಯ ಜಿಲ್ಲೆ 

ಮರಿತಿಬ್ಬೇಗೌಡ 
ಬಿ.ರಾಮಕೃಷ್ಣ 
| ಅಶ್ವತ್ಥನಾರಾಯಣ 


0 .11 


14 .44 


7 .73 


2 .84 


25 .12 


0 .11 


14 . 44 


773 


2 .84 


25 .12 


ಒಟ್ಟು 


0. 33 


43 . 32 


23 .19 


8 .52 


| 75 .36 


೧೬೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೧ 


ಕ್ರಮ 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 
_ 132 | 422 


ಒಟ್ಟು 


423 


ವಿಧಾನಪರಿಷತ್ ಸದಸ್ಯರ 
ಸಂಖ್ಯೆ ಹೆಸರುಗಳು ( ಶ್ರೀ / ಶ್ರೀಮತಿ 
13 ) ಕೊಡಗು ಜಿಲ್ಲೆ 

ಎಂ .ಸಿ.ನಾಣಯ್ಯ 


0 .11 . 


14 .44 


7.73 


2 . 84 


| 25 .12 


ಟಿ. ಜಾನ್ 


0 .11 


14 .44 


7 .73 


2 .84 


25 .12 


ಒಟ್ಟು 


0.22 


28. 88 


15 . 46 


5 .68 


| 


50.24 


0. 11 


14 . 44 


7 .73 


2 .84 


25.12 


14) ದಕ್ಷಿಣ ಕನ್ನಡ ಜಿಲ್ಲೆ 

ಡಿ. ವಿ.ಸದಾನಂದಗೌಡ 
ಕೆ.ಮೋನಪ್ಪ ಭಂಡಾರಿ 
ಗಣೇಶ್ ಕಾರ್ಣಿಕ್ 


0 .11 


14 . 44 


7 . 73 


2 . 84 


25 .12 


3 


. 


0 . 11 


14 .44 


7. 73 


2 .84 


25 .12 


ಒಟ್ಟು 


0 .33 


43 .32 


23 .19 


8. 52 


| 75 .36 


0. 11 


14 .44 


7. 73 


2 .84 


| | 


2512 


0 . 11 


14 .44 


7 .73 


2 . 84 


25 .12 


0 . 22 


28. 88 


15 . 46 


5 . 68 


50. 24 


15 ) ಉಡುಪಿ ಜಿಲ್ಲೆ 

ಕೆ. ಪ್ರತಾಪಚಂದ್ರ ಶೆಟ್ಟಿ 
2 | ಕೋಟ ಶ್ರೀನಿವಾಸ ಪೂಜಾರಿ 

ಒಟ್ಟು 
16) ಶಿವಮೊಗ್ಗ ಜಿಲ್ಲೆ 

ಡಿ. ಹೆಚ್ . ಶಂಕರಮೂರ್ತಿ 
2 

ಭಾರತಿ ಶೆಟ್ಟಿ 
ಆರ್‌.ಕೆ.ಸಿದ್ದರಾಮಣ್ಣ 
ಪ್ರೊ : ಪಿ . ವಿ .ಕೃಷ್ಣಭಟ್ 
ಬಾನುಪ್ರಕಾಶ್ 


0 .11 


14 . 44 


7. 73 


2 .84 


25 .12 


0.11 


14 . 44 


7 . 73 


2 .84 


2512 


0 .11 


14 .44 


7. 73 


2. 84 


25 .12 


0.11 


14 .44 


773 


2 .84 


25 .12 


0.11. 


14.44 


7. 73 


2 .84 


25 .12 


ಒಟ್ಟು 


0.55 


72 .20 


38. 65 


14 .20 | 125.60 


0 . 11 


14 .44 


7. 73 


2 .84 


| 25 .12 


17) ಧಾರವಾಡ ಜಿಲ್ಲೆ 
1 . ಮತ್ತಿಕಟ್ಟಿವೀರಣ್ಣ 

ಬಸವರಾಜ ಹೊರಟ್ಟಿ 
3 . ಮಾನೆ ಶ್ರೀನಿವಾಸ 


0 .11 . 


14.44 


7.73 


2 .84 


25 .12 


0. 11 


14 .44 


7 .73 


2 .84 


25 .12 


ಒಟ್ಟು 


0. 33 


43. 32 


23 .19 


8. 52 


| 


75 .36 


18 ) ಹಾವೇರಿ 


ಸೋಮಣ್ಣ ಸ್ವಾಮಿಲಿಂಗ 
ಬೇವಿನಮರದ 


0. 11 


14 . 44 


7 .73 


2 . 84 


25 .12 


ఒటు 


0 .11 


14.44 


7 .73 


2. 84 


| 25.12 


19) ಬಿಜಾಪುರ ಜಿಲ್ಲೆ 
1 | ಅರುಣ ಶಹಾಪುರ 


0 .11 


14 .44 


7. 73 


2 .84 


| 25 .12 


ఒటు 


0 .11 


14 .44 


7 .73 


2 .84 


| | 25 .12 


20 ) ಬಾಗಲಕೋಟೆ ಜಿಲ್ಲೆ | 


ಎಸ್. ಆರ್. ಪಾಟೀಲ್ 


0. 11 


14 .44 


7 .73 


2 .84 


25 .12 


0 .11 


14 .44 


7. 73 


2 .84 


| 


25 .12 


ಜಿ .ಎಸ್.ನ್ಯಾಮಗೌಡ 
ನಾರಾಯಣ ಸಾ .ಬಾಂಡಗೆ 


3 


. 


0 .11 


14. 44 


7. 73 


2. 84 


| 25 .12 


ఒటు 


0.33 


0 . 33 


43. 32 


23.19 


8 .52 


75 .36 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧, ೨೦೧೩ 


೧೬೫೯ 


ಕ್ರಮ 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 
- 132 | 422 423 


0 .11 


14.44 


7 .73 


2 . 84 


| 25 .12 


ವಿಧಾನಪರಿಷತ್ ಸದಸ್ಯರ 
ಸಂಖ್ಯೆ 

ಹೆಸರುಗಳು ( ಶ್ರೀ / ಶ್ರೀಮತಿ 
21) ಚಿಕ್ಕಮಗಳೂರು ಜಿಲ್ಲೆ | 

ಮೋಟಮ್ಮ 
- 2 

ಎ. ವಿ.ಗಾಯಿತ್ರಿ ಶಾಂತೇಗೌಡ 
ಎಂ .ಶ್ರೀನಿವಾಸ್ 

ಒಟ್ಟು 
23) ಉತ್ತರ ಕನ್ನಡ ಜಿಲ್ಲೆ 
1 ಘೋಟ್ನಕರ್ ಶ್ರೀಕಾಂತ ಲಕ್ಷ್ಮಣ | 


0 . 11 . 


14 .44 


7 . 73 


2 .84 


| 2512 


•| 


3 


| 


0 .11 


14 .44 


7. 73 


2 .84 
8.52 


| | 25 .12 
| 75 .36 


0 .33 


43 . 32 


23 .19 


0 . 11 


14. 44 


2 . 84 


25 .12 


7 .73 
7 .73 


ఒళ్ళు 


0 .11 


14 . 44 


2 . 84 


25.12 


24) ಬೆಳಗಾಂ ಜಿಲ್ಲೆ 

ವೀರಕುಮಾರ್‌ 
ಪಾಟೀಲ್ 


ಅಪ್ಪಾಸೋ 


0. 11 


14 .44 


7 . 73 


2 .84 


| 25 .12 


- 2 


0 .11 


14 . 44 


7 . 73 


2 .84 


| 25 .12 


ಕವಟಗಿ ಮಠ ಮಹಂತೇಶ್ 
ಮಹಾಂತೇಶ್ ಶಿವಾನಂದ 
ಕೌಜಲಗಿ. 


0. 11 


14 .44 


7.73 


2 . 84 


25 .12 


ಒಟ್ಟು 


0 . 33 


43. 32 


23 .19 


8 .52 


75.36 


25) ಹಾಸನ ಜಿಲ್ಲೆ 

1 . ಪಟೇಲ್ ಶಿವರಾಂ 
2 . ಬಿ. ಬಿ .ಶಿವಪ್ಪ 


0. 11 


14 . 44 


7 .73 


2 . 84 


25 .12 


0 .11 


14 .44 


7 .73 


2 . 84 


2512 


ಒಟ್ಟು | 


28.88 


15 .46 


5 . 68 | 


50 .24 


0.22 
7.70 


ಒಟ್ಟು ಮೊತ್ತ 


1010 . 80 


541.10 


198. 80 


1758.40 


PR . 823 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್.ಉಮಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - I & 2, 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ:ಯೋಇ 41 ಯೋವಿವಿ 2012 , ದಿನಾಂಕ:16 .03.2013. 

2) ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ: ಆಇ 179 ವೆಚ್ಚ - 6 /2013, ದಿನಾಂಕ: 21.06.2013 . 
ಪ್ರಸ್ತಾವನೆ: 

ಮೇಲೆ ಓದಲಾದ (1)ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಗೆ 2012 -13ನೇ ಸಾಲಿನ ನಾಲ್ಕನೇ 
ಕಂತಿನ ಮೊತ್ತವಾಗಿ ರೂ .7488.00 ಲಕ್ಷಗಳನ್ನು ರಾಜ್ಯದ ಎಲ್ಲಾ ವಿಧಾನ ಸಭಾ ಕ್ಷೇತ್ರಗಳಿಗೂ ಬಿಡುಗಡೆಗೊಳಿಸಿ ಆದೇಶಿಸಲಾಗಿತ್ತು. ಪ್ರಸ್ತುತ ಈ ಕೆಳಕಂಡ 
ಜಿಲ್ಲೆಗಳಲ್ಲಿ ನಾಲ್ಕನೇ ಕಂತಿನ ಅನುದಾನವನ್ನು ಜಿಲ್ಲಾಧಿಕಾರಿಗಳು ತಮ್ಮ ತಮ್ಮ ಪಿಡಿ ಖಾತೆಗಳಿಗೆ ಜಮೆ ಮಾಡಿಕೊಂಡಿರುವುದಿಲ್ಲ. 
ಅನುದಾನವನ್ನು ಡ್ರಾ ಮಾಡಲು ಅನುಕೂಲವಾಗುವಂತೆ ಪರಿಷ್ಕೃತ ಆದೇಶವನ್ನು ಹೊರಡಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 

ಬಿಡುಗಡೆಯಾಗಬೇಕಾದ ಅನುದಾನ ( ರೂ . ಲಕ್ಷಗಳಲ್ಲಿ) 
ಬಳ್ಳಾರಿ 

249. 60 
ಚಿತ್ರದುರ್ಗ 

174.72 


ಕ್ರಸಂ. 


- ಜಿಲ್ಲೆ 


1 . 


ದಾವಣಗೆರೆ 


224 .64 


ರಾಮನಗರ 


149 . 76 


ಬೆಂಗಳೂರು ಗ್ರಾಮಾಂತರ 


174 .72 


ಚಾಮರಾಜನಗರ 


99 . 84 


೧೬೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 


ಭಾಗ ೧ 


ಕ್ರ. ಸಂ . 
7 


| 


| ದಕ್ಷಿಣ ಕನ್ನಡ 
ಚಿಕ್ಕಮಗಳೂರು 


ಬಿಡುಗಡೆಯಾಗಬೇಕಾದ ಅನುದಾನ ( ರೂ . ಲಕ್ಷಗಳಲ್ಲಿ) 

274.56 
199 . 68 


ಒಟ್ಟು 


1547 . 52 


ಕ್ರಸ. 


ಮೇಲೆ ಓದಲಾದ (2) ರ ಆರ್ಥಿಕ ಇಲಾಖೆಯ ಹಿಂಬರಹದಲ್ಲಿ 2012 - 13ನೇ ಸಾಲಿನ ಅನುದಾನವು ಈಗಾಗಲೇ ಬಿಡುಗಡೆಯಾಗಿದ್ದು, ಲಾಪ್ 
ಆದ ಅನುದಾನವನ್ನು 2013 -14ನೇ ಸಾಲಿನಲ್ಲಿ ಮರು ಬಿಡುಗಡೆಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರಸ್ತುತ ಸಾಲಿನಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ 
ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಒದಗಿಸಲಾಗಿರುವ ಅನುದಾನದಲ್ಲಿ ಈ ಅನುದಾನವನ್ನು ಬಿಡುಗಡೆ ಮಾಡಿಕೊಳ್ಳಲು ಸೂಚಿಸಿದ್ದು , ಅದರಂತೆ ಈ ಕೆಳಕಂಡ 
ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಯೋಇ47 ಯೋವಿವಿ 2013, ಬೆಂಗಳೂರು, ದಿನಾಂಕ: 11.07 .2013. 
ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 2012 -13ನೇ ಸಾಲಿನಲ್ಲಿ ನಾಲ್ಕನೇ ಕಂತಿನ ಮೊತ್ತವಾಗಿ ಬಿಡುಗಡೆಗೊಳಿಸಿದ 
ಅನುದಾನದಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಜಿಲ್ಲೆಗಳಲ್ಲಿ ಅನುದಾನ ಡ್ರಾ ಮಾಡಿಕೊಳ್ಳದ ಹಿನ್ನೆಲೆಯಲ್ಲಿ ಸದರಿ ಅನುದಾನವನ್ನು 2013 - 14ನೇ ಸಾಲಿನಲ್ಲಿ 
ಈ ಯೋಜನೆಗೆ ಲಭ್ಯವಿರುವ ಅನುದಾನದಡಿ ಈ ಕೆಳಕಂಡ ಲೆಕ್ಕಶೀರ್ಷಿಕೆಗಳಲ್ಲಿ ಅನುಬಂಧ -1ರಲ್ಲಿನ ವಿಧಾನ ಸಭಾ ಕ್ಷೇತ್ರಗಳಿಗೆ ಹಾಗೂ ಅನುಬಂಧ- 2ರಲ್ಲಿ 
ತಿಳಿಸಿರುವ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಬಿಡುಗಡೆಗೊಳಿಸಿ ಆದೇಶಿಸಿದೆ. 

ಪ್ರತಿ ಶಾಸಕರುಗಳಿಗೆ 

ಒಟ್ಟು 
ಲೆಕ್ಕಶೀರ್ಷಿಕೆ 

( ರೂ . ಲಕ್ಷಗಳಲ್ಲಿ) | ( ರೂ . ಲಕ್ಷಗಳಲ್ಲಿ) 
2575 - 60 - 265 - 0 - 02 - 059 ( ಯೋಜನೆ) 

0 .10 

6. 20 
4575 -60 - 800 - 0 - 01 - 132 ( ಯೋಜನೆ) 

14 . 91 

924. 42 
4575 -60 -800 - 0 - 01 -422 ( ಯೋಜನೆ) 

7. 15 

443 .30 
4575 - 60 - 800 - 0 - 01 - 423 ( ಯೋಜನೆ) 

2 .80 

173 .60 
ಒಟ್ಟು 24.96 

1547 .52 
2 . ಬಿಡುಗಡೆಯಾದ ಈ ಅನುದಾನವನ್ನು ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲ್ಲಿಟ್ಟುಕೊಂಡು ಅಗತ್ಯತೆಗೆ ಅನುಗುಣವಾಗಿ ತುರ್ತಾಗಿ 
ಖರ್ಚು ಮಾಡತಕ್ಕದ್ದು. 

3. ಕಾಮಗಾರಿಗಳನ್ನು ಅನುಷ್ಟಾನಗೊಳಿಸುವ ಮುನ್ನ ಪರಿಷ್ಕೃತ ಮಾರ್ಗಸೂಚಿಯ ಕಂಡಿಕೆ 3.15 ರನ್ವಯ ಪರಿಶೀಲಿಸಿ ಅಗತ್ಯ ಕ್ರಮ 
ಕೈಗೊಳ್ಳುವುದು. 

4. ಸರ್ಕಾರವು ಅನುದಾನ ಬಿಡುಗಡೆ ಮಾಡಿ ಟಿ.ಎನ್. ಎಂ .ಸಿ. ಯಲ್ಲಿ ಅಪ್ಲೋಡ್ ಮಾಡಿದ ಕೂಡಲೇ ಜಿಲ್ಲಾ ಖಜಾನೆಯಿಂದ ಅನುದಾನ ಡ್ರಾ 
ಮಾಡಿಕೊಳ್ಳತಕ್ಕದ್ದು. ಹಾಗೂ ಅನುದಾನವನ್ನು ನಿಗಧಿತ ಅವಧಿಯೊಳಗೆ ಡ್ರಾ ಮಾಡಿಕೊಳ್ಳದಿದ್ದಲ್ಲಿ ಜಿಲ್ಲಾಧಿಕಾರಿಗಳೇ ಜವಾಬ್ದಾರಿಯಾಗುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್.ಉಮಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1 & 2 , 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 

ಮತ್ತು ಸಾಂಖ್ಯಿಕ ಇಲಾಖೆ. 
ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 47 ಯೋವಿವಿ 2013 ದಿನಾಂಕ:11.07.2013 ರ ಅನುಬಂಧ - 1 

( ರೂ . ಲಕ್ಷಗಳಲ್ಲಿ) 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 || 

- ೧ - 07 - 050 | 4575 - 60 - 800 - 0 - 01 ( ಯೋಜನೆ) 
(ಯೋಜನೆ) _ 132 | 422 | 423 


ಒಟ್ಟು 


0 .10 


14 .91 


7 .15 


| 


2 . 80 


24.96 


ಬಳ್ಳಾರಿ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
ಸಿರಗುಪ್ಪ 
ಬಳ್ಳಾರಿ ನಗರ 
ಬಳ್ಳಾರಿ ( ಮೀ ) 


0.10 


14 . 91 


715 


| 


2 .80 


24 .96 


3 


| 


0 .10 


14 . 91 


715 


| 2 .80 


24.96 


ವಿಜಯನಗರ 


0.10 


14 . 91 


715 


2.80 | 


24.96 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೩೧ , ೨೦೧೩ 


೧೬೬೧ 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 | 4575 - 60 - 800 - 0 - 01 (ಯೋಜನೆ) 
( ಯೋಜನೆ) 

132 

422 423 


ಒಟ್ಟು 


ಸಂಖ್ಯೆ 


5 


. 


ಸಂಡೂರು ( ಮೀ ) 


0 .10 


14 . 91 


7. 15 


| 2 . 80 


24.96 


6 


| ಕೂಡ್ಲಗಿ ( ಮೀ ) 


0.10 


14 .91 


7 .15 


| 


2 . 80 


| 


24 .96 


ಕಂಪ್ಲಿ ( ಮೀ ) 


0 .10 


14 . 91 


7.15 


| 2. 80 


24.96 


8 


ಹೂವಿನ ಹಡಗಲಿ ( ಮೀ ) 


0 .10 


14 . 91 


7 .15 


2 .80 


24 .96 


9 


0 .10 


14 .91 


715 


2.80 


24 .96 


ಹಗರಿಬೊಮ್ಮನಹಳ್ಳಿ ( ಮಿ ) 

ಒಟ್ಟು 
ಚಿತ್ರದುರ್ಗ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 


0 .90 


13419 


64.35 | 25.20 | 224.64 


2 ) 


1 


. 


ಚಿತ್ರದುರ್ಗ 


0 .10 


14 . 91 


7.15 


| 2 .80 


24 .96 


2 


| 


0 .10 


14 . 91 


7.15 


2.80 


24.96 


- 0.10 


| 


0 .10 


14.91 


- 715 


2 .80 | 


24 .96 


ಮೊಳಕಾಲೂರು 
ಚಳ್ಳಕೆರೆ 
ಹಿರಿಯೂರು 
ಹೊಳಲ್ಕೆರೆ 


0.10 


14 . 91 


7 .15 | 


2.80 


24.96 


0 .10 


14 . 91 


715 


2 .80 


24.96 


6 


| 


ಹೊಸದುರ್ಗ 


0 .10 


14 . 91 


7.15 


2.80 


24 .96 


ಒಟ್ಟು 


0 .60 


89 .46 


42 .90 


| 16 . 80 || 


149 .76 


3) 


ದಾವಣಗರೆ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 


| ಹರಪನಹಳ್ಳಿ 


0 .10 


14 . 91 


_ 715 


2 . 80 


24 .96 


2 


ಹರಿಹರ 


0 .10 


14 .91 


7.15 , 


- 2 .80 


24.96 


ದಾವಣಗೆರೆ ದಕ್ಷಿಣ 


0.10 


14 . 91 


715 


2 . 80 


2496 


0 .10 | 


14 . 91 


7 .15 | 


2 . 80 


24 .96 


| ದಾವಣಗೆರೆ ಉತ್ತರ 
_ s ( ಮಾಯಕೊಂಡ 


5 


0.10 


| 


14.91 


| 


14 . 91 


| 


715 


| 2 .80 


24 .96 


6 


| 


ಜಗಳೂರು 


0.10 


0 .10 


14 . 91 


1.15 


24.96 


0.10 


| 


14 . 91 


7 .15 


| 2 .80 


24 .96 


| ಚೆನ್ನಗಿರಿ 
ಹೊನ್ನಾಳಿ 


8 


. 


0.10 


14 . 91 


7.15 


2.80 


24 . 96 


ಒಟ್ಟು 


0 .80 


119. 28 


57 .20 | 22 .40 | 


199. 68 


ರಾಮನಗರ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 


ಕನಕಪುರ 


0. 10 


14 . 91 


24 .96 


7.15 | 2.80 
7.15 | 2.80 


2 | ಮಾಗಡಿ 


0.10 


14.91 


24 .96 


ರಾಮನಗರ 


0.10 


14 . 91 


7.15 


| 


2.80 | 


24.96 


| ಚನ್ನಪಟ್ಟಣ 


0.10 


14 . 91 


715 


| 


2.80 


24 .96 


ఒటు 


0 .40 


59 .64 


28. 60 


| 11 .20 


99.84 


೧೬೬೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಅಕ್ಟೋಬರ್ ೩೧ , ೨೦೧೩ 


ಭಾಗ ೧ 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 -60 - 265 - 0 - 02 - 059 | 4575 - 60 - 800 - 0 - 01 (ಯೋಜನೆ) 
(ಯೋಜನೆ) 

132 | 422 | 423 


ಸಂಖ್ಯೆ 


ಒಟ್ಟು 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಧಾನಸಭಾ 
ಕ್ಷೇತ್ರಗಳು 


ನೆಲಮಂಗಲ 


0 .10 


14 . 91 


7.15 


| 


2.80 . 


24.96 


2 


. 


0.10 


14.91 


7 .15 | 


| 


2 .80 | 


24 .96 


ದೊಡ್ಡಬಳ್ಳಾಪುರ 
ದೇವನಹಳ್ಳಿ 


0 .10 


14 .91 


715 


| 


2 .80 


| 


24.96 


4 


ಹೊಸಕೋಟೆ 


0 .10 


14 .91 


7.15 , 


| 


2. 80 


24 .96 


ಒಟ್ಟು 


0 .40 


59. 64 


28.60 


11.20 


99 . 84 


6 ) 


ಚಾಮರಾಜನಗರ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು | 


1 


. 


ಹನೂರು 


0 .10 


14 . 91 


7.15 


| 2 .80 


| 


24 .96 


2 


. 


ಕೊಳ್ಳೇಗಾಲ 


0 .10 


14 . 91 


7 .15 


2 . 80 


24 .96 


3 


. 


ಚಾಮರಾಜನಗರ 


0 .10 


14 . 91 


715 


| 


2 . 80 


24.96 


| ಗುಂಡ್ಲುಪೇಟೆ 


0.10 


14 . 91 


715 


| 


2 .80 


24 .96 


0 .40 


59 . 64 


28.60 


11 .20 


99 . 84 


ಒಟ್ಟು 
7) | ದಕ್ಷಿಣ ಕನ್ನಡ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 


0 .10 


14 .91 


7 .15 


1 2 .80 
| 790 


24.96 


2 


. 


ಪುತ್ತೂರು 


0 .10 


14 . 91 


715 


2.80 


24.96 


3 


ಬೆಳ್ತಂಗಡಿ 


0.10 


14 . 91 


7.15 , 


2 . 80 


24 .96 


ಬಂಟ್ವಾಳ 


0 .10 


14 . 91 


7.15 


2.80 | 


24.96 


ಮಂಗಳೂರು 


0.10 


14 . 91 


7 .15 , 


2 .80 | 


24 .96 


6 


|| ಮಂಗಳೂರು ನಗರ 


0 .10 


14 . 91 


715 


| 


2 . 80 


24 .96 


ಮಂಗಳೂರು ದಕ್ಷಿಣ 


0 .10 


14 .91 


7 .15 


| 


2 .80 


| 


24 . 96 


8 


ಮೂಡಬಿದ್ರಿ 


0.10 


14 . 91 


715 


2 .80 | 


24 .96 


ಒಟ್ಟು 


0 . 80 


119 .28 


57 .20 


| 22 .40 | 199.68 


8 ) 


| 


ಚಿಕ್ಕಮಗಳೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 
ಚಿಕ್ಕಮಗಳೂರು 


0. 10 


14 .91 


715 


2 . 80 


24.96 


ಕಡೂರು 


0.10 


14 . 91 


7.15 


| 


2 .80 


| 


24 .96 


3 


| 


0 .10 


14 .91 


715 


2 .80 


24 .96 


ಮೂಡಿಗೆರೆ 
| 4 ( ಶೃಂಗೇರಿ 

ತರೀಕೆರೆ 


0 .10 


14 . 91 


7 .15 , 


- 2 .80 


24 .96 


0 .10 


14 . 91 


715 


2 .80 


24.96 


ಒಟ್ಟು 


0 .50 


74 .55 


35 . 75 


14.00 


124 . 80 


ಒಟ್ಟು ಮೊತ್ತ 


4 . 80 


715. 68 


343 .20 


134. 40 | | 1198. 08 


ಭಾಗ ೧ 


೧೬೬೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 
ಸರ್ಕಾರಿ ಆದೇಶ ಸಂಖ್ಯೆ : ಯೋಇ47 ಯೋವಿವಿ 2013 ದಿನಾಂಕ:11.07.2013ರ ಅನುಬಂಧ -2 


( ರೂ . ಲಕ್ಷಗಳಲ್ಲಿ) 


ಲೆಕ್ಕಶೀರ್ಷಿಕೆ 


ಕ್ರಮ 


ವಿಧಾನಪರಿಷತ್ ಸದಸ್ಯರ ಹೆಸರುಗಳು 

( /)ಶ್ರೀಮತಿ 


2575 - 60 - 265 - 0 - 02 - 059 

( ಯೋಜನೆ) 


4575 - 60 - 800 - 0 - 01 ( ಯೋಜನೆ) 
_ 132 | 422 | 423 


ఒట్టు 


ಸಂಖ್ಯೆ 


1) ಬಳ್ಳಾರಿ ಜಿಲ್ಲೆ 

ಮೃತ್ಯುಂಜಯ ಜಿನಗಾ 


0 .10 


14 .91 


7 .15 


24 .96 


ಒಟ್ಟು 


0 .10 


14.91 


7.15 


2 .80 


|| 


24.96 


2) ಚಿತ್ರದುರ್ಗ ಜಿಲ್ಲೆ 

ಜಿ.ಎಚ್. ತಿಪ್ಪಾರೆಡ್ಡಿ 


0 . 10 


14 . 91 


7.15 | 


2 .80 


24 .96 


ಒಟ್ಟು 


0 .10 


1491 


7.15 


2 . 80 


| 2496 


3) ದಾವಣಗೆರೆ ಜಿಲ್ಲೆ 


ಡಾ : ಎ . ಹೆಚ್.ಶಿವಯೋಗಿಸ್ವಾಮಿ 


0 .10 


14 . 91 


715 


| 


2 . 80 


| 


24 .96 


ಒಟ್ಟು 


0 .10 


14.91 


| 


7 .15 


| 


2. 80 


| 2496 


4 ) ರಾಮನಗರ ಜಿಲ್ಲೆ 

ಎಂ . ವಿ. ರಾಜಶೇಖರನ್ 
ಸೈಯದ್ ಮುಧೀರ್ ಆಗಾ 


0 .10 


14 .91 


7 .15 


2. 80 


24 .96 


0 .10 


14 . 91 


715 


2 . 80 


| 


2496 


4 . 00 


ಒಟ್ಟು 


0 .20 


29 . 82 


| 


14.30 | 


5 . 60 


| 


49 .92 


5) ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


ಪುಟ್ಟಣ್ಣ 


0 . 10 


14 . 91 


7.15 


2. 80 


24 .96 


ರಾಮಚಂದ್ರಗೌಡ 


0 .10 


14 . 91 


7. 15 


2 .80 


24 .96 


ಇ.ಕೃಷ್ಣಪ್ಪ 


0 .10 


14 .91 


7.15 


2 .80 


24 .96 


೯ 


ಒಳ 


ಒಟ್ಟು 


0 .30 


44 .73 


21.45 


8 .40 


74 . 88 


0 .10 


14 . 91 


7 .15 | 


2. 80 


24 .96 


6 ) ದಕ್ಷಿಣ ಕನ್ನಡ ಜಿಲ್ಲೆ 

ಡಿ. ವಿ.ಸದಾನಂದಗೌಡ 
ಕೆ.ಮೋನಪ್ಪ ಭಂಡಾರಿ 
ಗಣೇಶ್ ಕಾರ್ಣಿಕ್ 


0 .10 


14 . 91 


7.15 


2 .80 


24.96 


0 .10 


14.91 


2 . 80 


| 14 06 


7.15 
21. 45 


ಒಟ್ಟು 


0. 30 


44.73 


8 .40 


74 .88 


7 ) ಚಿಕ್ಕಮಗಳೂರು ಜಿಲ್ಲೆ 

| ಮೋಟಮ್ಮ 
ಎ . ವಿ.ಗಾಯಿತ್ರಿ ಶಾಂತೇಗೌಡ 


0 .10 


14 . 91 


715 


2 . 80 | 


24 .96 


0.10 


14 . 91 


7.15 


2 .80 


24.96 


ಎಂ .ಶ್ರೀನಿವಾಸ್ 


0 .10 


14 . 91 


7.15 


2 .80 


24 .96 


ಒಟ್ಟು 


0.30 


44. 73 


21 .45 


8 .40 


74.88 


ಒಟ್ಟು ಮೊತ್ತ 


| 


1 .40 


208.74 


100 .10 


39 . 20 | 


349 . 44 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ .ಉಮಾವತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 & 2, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


PR. 826 


೧೬೬೪ 


ಭಾಗ ೧ 


ಇವ್ರಚಿ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೩೧ , ೨೦೧೩ 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಕೆ.ಎಸ್.ಐ.ಐ.ಡಿ.ಸಿ ಯಲ್ಲಿ ಪ್ರತ್ಯೇಕವಾಗಿ ಇಂಡಸ್ಟ್ರಿಯಲ್ ಇನ್ಸಾಸ್ಪಕ್ಟರ್ ಸೆಲ್ ಸ್ಥಾಪಿಸಲು ಅನುದಾನ 

ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 163 ಎಸ್‌ಪಿಐ 2012 , ದಿನಾಂಕ : 06 - 06 - 2012 . 

2. ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 41 ಎಸ್ ಪಿಐ 2013 ( ಪಿ), ದಿನಾಂಕ : 30 -03 - 2013 . 
3. ಆಯುಕ್ತರು , ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು , ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆರವರ 

ಪತ್ರ ಸಂಖ್ಯೆ : ಕೈವಾಇ/ ವಿಶ್ವ / ಪಿಪಿಪಿ/ಕೆಎಸ್ಐಐಡಿಸಿ/ 2013 - 14 , ದಿನಾಂಕ : 27 - 05 - 2013 . 


ಪ್ರಸ್ತಾವನೆ : 


ಮೇಲೆ ಓದಲಾದ (1)ರಲ್ಲಿರುವ ಸರ್ಕಾರದ ಆದೇಶದಲ್ಲಿ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ( SIR) ಧಾರವಾಡ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ 
ಅಂಡ್ ಮ್ಯಾನುಫ್ಯಾಕ್ಟರಿಂಗ್ ರೋನ್( NIMZ) ತುಮಕೂರು, ಮಾಡಲ್ ಇಂಡಸ್ಟ್ರಿಯಲ್ ಏರಿಯಾ ( MIA) ಹಾಸನ ಯೋಜನೆಗಳನ್ನು ಪಿಪಿಪಿ ಮೋಡ್‌ನಲ್ಲಿ 
ಅನುಷ್ಟಾನ ಮಾಡಲು ಕೆ.ಎಸ್.ಐ . ಐ.ಡಿಸಿ. ಯನ್ನು ನೋಡಲ್ ಏಜೆನ್ಸಿಯಾಗಿ ನೇಮಿಸಲಾಗಿದೆ. 

ಮೇಲೆ ಓದಲಾದ (3) ರ ಪತ್ರದಲ್ಲಿ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು , ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರು 
ಕೆ.ಎಸ್.ಐ .ಐ. ಡಿ.ಸಿ ಯನ್ನು ಸ್ಪೆಷಲ್ ಇನ್‌ವೆಸ್ಟ್ಮೆಂಟ್ ರೀಜನ್ ( SIR) ಧಾರವಾಡ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಟರಿಂಗ್ ರೋನ್ 
( NIMZ) ತುಮಕೂರು, ಮಾಡಲ್ ಇಂಡಸ್ಟ್ರಿಯಲ್ ಏರಿಯಾ ( MIA) ಹಾಸನ ಯೋಜನೆಗಳನ್ನು ಪಿಪಿಪಿ ಮೋಡ್‌ನಲ್ಲಿ ಅನುಷ್ಠಾನ ಮಾಡಲು ನೋಡಲ್ 
ಏಜೆನ್ಸಿಯಾಗಿ ನೇಮಿಸಲಾಗಿದೆ. ಸದರಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲು ಪ್ರತ್ಯೇಕವಾದ ಇಂಡಸ್ಟ್ರಿಯಲ್ ಇನ್‌ಫ್ರಾಸ್ಪೆಕ್ಟರ್‌ ಸೆಲ್‌ನ್ನು 
ಕೆ.ಎಸ್. ಐ.ಐ . ಡಿ.ಸಿ ಯಲ್ಲಿ ಸ್ಥಾಪಿಸಲಾಗಿದ್ದು , ಟೆಕ್ಕೋ ಎಕನಾಮಿಕ್ ಫೀಸಿಬಿಲಿಟಿ ರಿಪೋರ್ಟ್ ತಯಾರಿಸಲು ಮತ್ತು ಡಿಐಪಿಪಿ ಯಿಂದ ಅಂತಿಮ 
ಅನುಮೋದನೆ ಪಡೆಯಲು ಕನ್ಸಲ್ಟೆಂಟ್‌ಗಳನ್ನು ನೇಮಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಕೆ.ಎಸ್.ಐ.ಐ. ಡಿ.ಸಿ. ಸ್ಪೆಷಲ್ ಇನ್‌ವೆಸ್ಟಮೆಂಟ್ ರೀಜನ್ ( SIR ) 
ಧಾರವಾಡ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಟರಿಂಗ್ ರೋನ್ ( NIMZ ) ತುಮಕೂರು, ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಆಗುವ 
ಖರ್ಚು- ವೆಚ್ಚಕ್ಕೆ 2012 -13ನೇ ಸಾಲಿನಲ್ಲಿ ರೂ . 200 .00 ಲಕ್ಷಗಳನ್ನು ಕೋರಲಾಗಿದ್ದು, ಮೇಲೆ ಓದಲಾದ ( 2) ರ ಸರ್ಕಾರಿ ಆದೇಶದಲ್ಲಿ ರೂ . 100.00 
ಲಕ್ಷಗಳಿಗೆ ಮಂಜೂರಾತಿ ನೀಡಲಾಗಿದ್ದು, ಖಜಾನೆಯಲ್ಲಿ ಹಣದ ಕೊರತೆಯ ಪ್ರಯುಕ್ತ ಅನುದಾನ ಬಿಡುಗಡೆಯಾಗಿರುವುದಿಲ್ಲ. ಆದುದರಿಂದ 2013 -14ನೇ 
ಸಾಲಿನಲ್ಲಿ ಕನ್ಸಲ್ಟೆಂಟ್ ಫೀಸ್, ಆಡಳಿತಾತ್ಮಕ ವೆಚ್ಚಕ್ಕಾಗಿ ಲೆಕ್ಕಶೀರ್ಷಿಕೆ 2851 - 00 - 102 - 0 - 69 ( 059) ಅಡಿ ಒದಗಿಸಲಾದ ಅನುದಾನ ರೂ . 1274.22 
ಲಕ್ಷಗಳಿಂದ ರೂ . 50.00 ಲಕ್ಷಗಳನ್ನು ಕೆ.ಎಸ್.ಐ . ಐ. ಡಿ. ಸಿ. ಸಂಸ್ಥೆಗೆ ಬಿಡುಗಡೆ ಮಾಡಬೇಕೆಂದು ಶಿಫಾರಸ್ಸು ಮಾಡಿ ತಡೆಪಟ್ಟಿಯೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಐ 41 ಎಸ್ಪಿಐ 2013( ಪಿ), ಬೆಂಗಳೂರು, ದಿನಾಂಕ : 03 -08- 2013 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಕನ್ಸಲ್ಟೆಂಟ್ ಫೀಸ್, ಟೆಕ್ಕೋ ಎಕನಾಮಿಕ್ ಫೀಸಿಬಿಲಿಟಿ ರಿಪೋರ್ಟ್ ತಯಾರಿಸಲು ಮತ್ತು ಆಡಳಿತಾತ್ಮಕ 
ವೆಚ್ಚಕ್ಕಾಗಿ 2013 - 14ನೇ ಸಾಲಿನ ಪರಿಷ್ಕೃತ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ 2851 - 00 -102 -0- 69 ( 959 ) ಅಡಿ ಒದಗಿಸಲಾದ ಅನುದಾನ ರೂ . 597.24 
ಲಕ್ಷಗಳ ಪೈಕಿ ರೂ . 50 .00 ಲಕ್ಷ ( ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ ) ಗಳನ್ನು ಕೆ.ಎಸ್.ಐ. ಐ.ಡಿ.ಸಿ. ಸಂಸ್ಥೆಗೆ ಬಿಡುಗಡೆ ಮಾಡಲಾಗಿದೆ. 

ಹಣ ಸ್ವೀಕೃತಿ ರಶೀತಿಯ ಮೇಲೆ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು 
ಇವರ ಮೇಲು ಸಹಿಯೊಂದಿಗೆ ಖಜಾನೆಯಿಂದ ಹಣ ಪಡೆಯಲು ವ್ಯವಸ್ಥಾಪಕ ನಿರ್ದೇಶಕರು , ಕೆ. ಎಸ್ . ಐ . ಐ . ಡಿ . ಸಿ ., ಬೆಂಗಳೂರು ಇವರಿಗೆ ಅನುಮತಿ 
ನೀಡಲಾಗಿದೆ. 


ಹಣ ವೆಚ್ಚ ಮಾಡಿದ ಬಗ್ಗೆ ಹಣ ಬಳಕೆ ಪ್ರಮಾಣ ಪತ್ರವನ್ನು ( Utilization Certificate ) ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಹಾಗೂ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
ಈ ಆದೇಶವನ್ನು ಇಲಾಖಾ ಪ್ರಧಾನ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 853 

ಶಿವಶಂಕರ್ ನಾಯಕ್ ಎಲ್ . 
ಪೀಠಾಧಿಕಾರಿ ( ತಾಂತ್ರಿಕ ಕೋಶ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ- 2 , ಬೆಂಗಳೂರು 


